KA / BG- GPO / 2515 /WPP - 47 / 2009 - 2011 


4 


# 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಅಕ್ಟೋಬರ್ ೨೧ , ೨೦೧೦( ಆಶ್ವಯುಜ ೨೯ , ಶಕವರ್ಷ ೧೯೩೨) | ಸಂಚಿಕೆ ೪೧ | 


- ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸೃಜನಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಯೋಜನೆಗಳನ್ನು ಸರ್ಕಾರದ ಇಲಾಖೆಗಳು ಹಾಗೂ 
ಈ ಸಂಸ್ಥೆಗಳಲ್ಲಿ ಜಾರಿಗೆ ತರುವ ಸಲುವಾಗಿ ಚಾಲೆಂಜ್ ಫಂಡ್ ಸ್ಥಾಪಿಸುವ ಬಗ್ಗೆ 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 92, ಇಆಸು 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ , 2010 


2009 - 10ನೇ ಸಾಲಿನ ರಾಜ್ಯ ಆಯವ್ಯಯದಲ್ಲಿ, ಸರ್ಕಾರವು ಸೃಜನಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಯೋಜನೆಗಳನ್ನು ಜಾರಿಗೆ 
ತರುವ ಸರ್ಕಾರದ ಇಲಾಖೆಗಳು ಹಾಗೂ ಸಂಸ್ಥೆಗಳಿಗೆ ರೂ . 10.00 ಕೋಟಿಗಳ ( ಹತ್ತು ಕೋಟಿ ರೂಪಾಯಿಗಳು ಮಾತ್ರ) ಚಾಲೆಂಜ್ ಫಂಡ್‌ನ್ನು 
ಸ್ಥಾಪಿಸಲು ಪ್ರಸ್ತಾಪಿಸಿದೆ. ಚಾಲೆಂಜ್ ಫಂಡ್‌ನ ಸ್ವಲ್ಪ ಪ್ರಮಾಣದ ಮೊತ್ತವನ್ನು ಏಕವ್ಯಕ್ತಿ/ ಗುಂಪು ಅಥವಾ ಸಂಸ್ಥೆಯಾಗಲೀ , ಆಡಳಿತದ ಉನ್ನತೀಕರಣಕ್ಕೆ 
ಉಪಯುಕ್ತವಾದ ಪೈಲಟ್ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಪ್ರಶಸ್ತಿಗಾಗಿ ಗುರುತಿಸಲು ಒದಗಿಸಲಾಗುವುದು. ಸಚಿವ ಸಂಪುಟವು ಈ 
ಯೋಜನೆಯನ್ನು ದಿನಾಂಕ 28 - 01 - 2010ರಂದು ಅನುಮೋದಿಸಿರುತ್ತದೆ. ಅದರಂತೆ, ಕೆಳಕಂಡ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ. 
ಯೋಜನೆಯ ಉದ್ದೇಶ : 

ಈ ಚಾಲೆಂಜ್ ಫಂಡ್ ಉದ್ದೇಶವೇನೆಂದರೆ, ಸರ್ಕಾರದ ಅಧಿಕಾರಿ/ಸಿಬ್ಬಂದಿ/ಸರ್ಕಾರದ ಅಧಿಕಾರಿಗಳು/ ಸಿಬ್ಬಂದಿಗಳ ಗುಂಪು/ ಮತ್ತು ಸರ್ಕಾರದ 
ಸಂಸ್ಥೆ ಇವರುಗಳಿಂದ ಕೆಳಕಂಡ ಯಾವುದಾದರೂ ಗುರಿಗಳನ್ನು ಸಾಧಿಸಲು ಪ್ರಯೋಗಾತ್ಮಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ 
ಸೃಜನಾತ್ಮಕ ವಿಚಾರಗಳನ್ನು ಅಥವಾ ತಂತ್ರಜ್ಞಾನದ ಅಂಶಗಳನ್ನು ಬೆಂಬಲಿಸುವುದು. 

ಅ) ಪ್ರಸ್ತುತ ಇರುವ ಸೇವೆಯಲ್ಲಿ ಗಣಮಟ್ಟವನ್ನು ಉತ್ತಮಗೊಳಿಸುವುದು 
ಆ) ಸೇವೆಯನ್ನು ನೀಡುವಲ್ಲಿ ವೆಚ್ಚವನ್ನು ಕಡಿತಗೊಳಿಸುವುದು; 
ಇ) ಜನರ ಅನುಕೂಲಕ್ಕಾಗಿ ಹೊಸ ಸಾರ್ವಜನಿಕ ಸೇವೆಯನ್ನು ಆರಂಭಿಸುವುದು ; 
ಈ ) ಆಡಳಿತ/ನಿರ್ವಹಣೆಯನ್ನು ಉತ್ತಮಗೊಳಿಸುವುದು; 
ಉ ) ಸಂಪನ್ಮೂಲ ಸಂಗ್ರಹದಲ್ಲಿ ಪ್ರಗತಿ ಅಥವಾ ಹೊಸ ಸಂಪನ್ಮೂಲ ಮೂಲವನ್ನು ಒದಗಿಸುವುದು; 

ಊ ) ಸೃಜನಾತ್ಮಕವಾದ ಅಂಶ ಅಥವಾ ತಂತ್ರಜ್ಞಾನ ಹೊಂದಿದ ಉತ್ತಮ ಪೈಲೆಟ್ ಪ್ರಾಜೆಕ್ಟ್‌ಗಳನ್ನು ಆಹ್ವಾನಿಸುವುದು ; 
ಯೋಜನೆಯ ಪ್ರಾಮುಖ್ಯತೆ : 

ಈ ಪ್ರಸ್ತಾವನೆಯು ಸೃಜನಾತ್ಮಕವಾದ ಅಂಶ ಅಥವಾ ತಂತ್ರಜ್ಞಾನವನ್ನು ಒಳಗೊಂಡಿರತಕ್ಕದ್ದು. ಈ ಚಾಲೆಂಜ್ ಫಂಡ್ ಸೃಜನಾತ್ಮಕ 
ವಿಚಾರಗಳನ್ನು ಹಾಗೂ ತಂತ್ರಜ್ಞಾನವನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಪ್ರಯೋಗಾತ್ಮಕ ಯೋಜನೆ ನಿರ್ವಹಿಸಲು ತಗಲುವ 
ವೆಚ್ಚವನ್ನು ಭರಿಸುತ್ತದೆ. ಪ್ರಸ್ತಾವನೆಗಳು ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಬಹುದಾದ ಅಭಿವೃದ್ಧಿಯ ಅಂಶಗಳನ್ನೊಳಗೊಂಡಂತೆ ಮಾನದಂಡಗಳನ್ನು 
ಹೊಂದಿರತಕ್ಕದ್ದು; ಮತ್ತು ಅಂತಹ ಮಾನದಂಡಗಳ ಮೇಲ್ವಿಚಾರಣೆಗಾಗಿ ಹೊಂದಿರಬಹುದಾದ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವುದು. 
ಪ್ರಸ್ತಾವನೆಯನ್ನು ಯಾವುದೇ ಹಂತದಲ್ಲಿ ಆರಂಭಿಸಬಹುದಾಗಿದ್ದು , ಆಧಾರಸಹಿತವಾದ ಹಾಗೂ ಸ್ಪರ್ಧಾತ್ಮಕ ಪ್ರಕ್ರಿಯೆಯ ಮೂಲಕ ಬೃಹತ್ 
ಪ್ರಮಾಣದಲ್ಲಿ ನಿರ್ವಹಿಸಲು ಪರಿಣಾಮಕಾರಿಯಾಗಿರತಕ್ಕುದಾದ ಉತ್ತಮವಾದ ಪ್ರಸ್ತಾವನೆಯನ್ನು ಮಾತ್ರ ಪರಿಗಣಿಸಲಾಗುವುದು. ಪ್ರಸ್ತಾವನೆಯು 
ಯೋಜನೆಯನ್ನು ಉನ್ನತೀಕರಿಸಲು ಸಾಧ್ಯವಾಗುವಂತಹ ಆಧಾರರಹಿತವಾದ ಮತ್ತು ಮಾರಾಟದ ಉದ್ದೇಶವಿಲ್ಲದ ತಂತ್ರಜ್ಞಾನವನ್ನು ಸ್ಪಷ್ಟವಾಗಿ 
ಹೊಂದಿರತಕ್ಕದ್ದು . ಮಾರಾಟದ ಉದ್ದೇಶವಿರುವ ಪ್ರಸ್ತಾವನೆಗಳನ್ನು ಪ್ರೋತ್ಸಾಹಿಸಬಾರದು. 


( ೨೬೫೭) 


೨೬ ೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ - ೧ 


ಪ್ರಸ್ತಾವನೆಯ ರಚನೆ ಕೆಳಕಂಡಂತೆ ಇರತಕ್ಕದ್ದು : 

1. ಪ್ರಸ್ತಾವನೆಯ ರಚನೆ ಸಂಕ್ಷಿಪ್ತವಾಗಿರಬೇಕು; 
2. ಕಂಡಿಕೆ ( 2) ರಲ್ಲಿನ ಉದ್ದೇಶವನ್ನು ಪ್ರಸ್ತಾವನೆಯ ಮಾರ್ಗಸೂಚಿಗಳು ಹೊಂದಿರತಕ್ಕದ್ದು ; 
3. ಪ್ರಸ್ತಾವನೆಯು ಯಾವ ರೀತಿಯಲ್ಲಿ ಮಾರಾಟದ ಉದ್ದೇಶವಿಲ್ಲದ್ದು ? 
4. ಯೋಜನೆಗೆ ತಕ್ಕಂತೆ ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಿದ ಅಭಿವೃದ್ಧಿಯ ಅಂಶಗಳನ್ನು ಅಳೆಯುವ ಮಾನದಂಡಗಳೇನು? 
5. ಪ್ರಸ್ತಾವನೆಯ ಉನ್ನತೀಕರಣದ ವಿಧಾನಗಳನ್ನು ತಿಳಿಸುವುದು; 
6 . ಕೆಟಿಪಿಪಿ ಆಕ್, ಅಡಿ ವಿನಾಯಿತಿ ನೀಡುವ ಅಗತ್ಯವಿದೆಯೇ ಅಥವಾ ಇಲ್ಲವೇ ? ಹಾಗಿದ್ದಲ್ಲಿ ಕಾರಣಗಳನ್ನು ನಮೂದಿಸುವುದು. 
7. ಪ್ರಸ್ತಾವನೆಯನ್ನು ಮೂರನೆಯವರಿಂದ ಮೌಲ್ಯಮಾಪನ ಮಾಡಿಸಲು ಇರುವ ವ್ಯವಸ್ಥೆಗಳು; 
8. ಪ್ರಸ್ತಾವನೆಯ ವೆಚ್ಚ; 
9. ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ರಚನೆ ( ಪೈಲಟ್ ಪ್ರಾಜೆಕ್ಟ್ ಆಗಿರುವುದರಿಂದ, ಸಿಬ್ಬಂದಿಯ ಸೃಜನೆಯನ್ನು ನಿರೀಕ್ಷಿಸುವಂತಿಲ್ಲ) 
10. ಪ್ರಾಜೆಕ್ಟ್ಗಳ ಅನುಷ್ಠಾನವು ಸಂಬಂಧಿಸಿದ ಸರ್ಕಾರದ ಇಲಾಖೆಗಳು/ ಸರ್ಕಾರದ ಏಜೆನ್ಸಿಗಳ ಮುಖಾಂತರ ಮಾತ್ರ ನಡೆಯತಕ್ಕದ್ದು; 

( ಮೇಲ್ಕಂಡ ವಿವರಗಳನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧ- 2ರಲ್ಲಿ ಮಾಹಿತಿಗಾಗಿ ಪುನರುಚ್ಚರಿಸಲಾಗಿದೆ) 

ಉನ್ನತಾಧಿಕಾರದ ಸಮಿತಿಯು ಪೈಲಟ್ ಪ್ರಾಜೆಕ್ಟ್ ಪ್ರಸ್ತಾವನೆಗಳನ್ನು ಈ ಕೆಳಗಿನ ಮಾರ್ಗಗಳಲ್ಲಿ ಪರಿಗಣಿಸುವುದು 
1. ಏಕವ್ಯಕ್ತಿ ಅಧಿಕಾರಿ /ನೌಕರ 
2 . ಗುಂಪು ಮತ್ತು 
3, ಸಂಸ್ಥೆ 

ಉನ್ನತಾಧಿಕಾರದ ಸಮಿತಿಯ ಶಿಫಾರಸ್ಸಿನನ್ವಯ , ಉನ್ನತೀಕರಣಕ್ಕೆ ಆಯ್ಕೆಯಾದ ಪೈಲಟ್ ಪ್ರಾಜೆಕ್ಟ್ಗಳಿಗೆ ಅಗತ್ಯವಿದ್ದಲ್ಲಿ, ಆರ್ಥಿಕ ಇಲಾಖೆಯು 
ಕೆಟಿಪಿಪಿ ಕಾಯ್ದೆಗೆ ವಿನಾಯಿತಿ ನೀಡುವುದು ಹಾಗೂ ಸಿಆಸುಇ (ಸೇವಾ ನಿಯಮಗಳು) ವಿಭಾಗವು ಕರ್ನಾಟಕ ನಾಗರೀಕ ಸೇವಾ ( ನಡತೆ 
ನಿಯಮಗಳು) ನಿಯಮಗಳಿಗೆ ಅವಶ್ಯವಿದ್ದಲ್ಲಿ ವಿನಾಯಿತಿ ನೀಡುವುದು. 
ನಾಮನಿರ್ದೇಶನದ ಪ್ರಾಧಿಕಾರಿಗಳು : 

ಯಾವುದೇ ಹಂತದಲ್ಲಿ ಕಳುಹಿಸಲ್ಪಡುವ ಪ್ರಸ್ತಾವನೆಗಳನ್ನು ಸಂಬಂಧಪಟ್ಟ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳ ಅಥವಾ 
ಇಲಾಖಾ ಮುಖ್ಯಸ್ಥರ ಶಿಫಾರಸ್ಸಿನೊಂದಿಗೆ ಸಿಆಸುಇ ( ಅಸು) ವಿಭಾಗಕ್ಕೆ ಕಳುಹಿಸಬಹುದು. 
ನಾಮನಿರ್ದೇಶನಗಳ ನಿರ್ವಹಣೆ : 

ಪ್ರಸ್ತಾವನೆಯ ಅನುಮೋದನೆಯ ಉದ್ದೇಶಕ್ಕಾಗಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಕೆಳಕಂಡಂತೆ ಉನ್ನತಾಧಿಕಾರದ 
ಸಮಿತಿಯನ್ನು ಈ ಮೂಲಕ ರಚಿಸಲಾಗಿದೆ. 
ಅ) ಸರ್ಕಾರದ ಮುಖ್ಯ ಕಾರ್ಯದರ್ಶಿ 

ಅಧ್ಯಕ್ಷರು 
ಆ) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಸದಸ್ಯರು 
ಸರ್ಕಾರದ ಅಭಿವೃದ್ಧಿ ಆಯುಕ್ತರು 

ಸದಸ್ಯರು 
ಈ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
ಉ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನಾ ಇಲಾಖೆ 

ಸದಸ್ಯರು 
ಊ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 

ಸದಸ್ಯರು 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಋ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಸದಸ್ಯರು 
( ಇ - ಆಡಳಿತ) ಸಿಆಸುಇ ( ಆಡಳಿತ ಸುಧಾರಣೆ) 
ಎ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಸದಸ್ಯ -ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ಆಡಳಿತ ಸುಧಾರಣೆ) 

ಪೈಲಟ್ ಪ್ರಾಜೆಕ್ಟ್‌ಗಳನ್ನು ಉನ್ನತೀಕರಣಕ್ಕೆ ಪರಿಗಣಿಸುವ ಮೊದಲು, ಅದರ ಯಶಸ್ಸಿನ ಮೌಲ್ಯಮಾಪನವನ್ನು ಪ್ರತ್ಯೇಕ ಏಜೆನ್ಸಿಯ ಮೂಲಕ , 
ಉನ್ನತಾಧಿಕಾರದ ಸಮಿತಿಯ ಶಿಫಾರಸ್ಸಿನನ್ವಯ , ನಡೆಸುವುದು, ಪೈಲಟ್ ಪ್ರಾಜೆಕ್ಟ್ಗಳ ಅನುಷ್ಠಾನಕ್ಕಾಗಿ ತಗಲುವ ವೆಚ್ಚವನ್ನು ಉನ್ನತಾಧಿಕಾರದ 
ಸಮಿತಿಯು ನಿರ್ಧರಿಸುವುದು ಹಾಗೂ ಸದರಿ ವೆಚ್ಚವನ್ನು ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ, ಚಾಲೆಂ 
ಅನುದಾನದಿಂದ ಭರಿಸುವುದು . ಈ ಪೈಲಟ್ ಪ್ರಾಜೆಕ್ಟ್ಗಳ ಅನುಷ್ಠಾನವನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ನಿರ್ವಹಿಸುವುದು . ಇದಕ್ಕೆ 
ಸಂಬಂಧಿಸಿದ ವರದಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ಅವರ ಶಿಫಾರಸ್ಸಿನೊಂದಿಗೆ ಸಿಆಸುಇ 
( ಅಸು), ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳುಹಿಸತಕ್ಕದ್ದು. 
ಪ್ರಶಸ್ತಿ : 

ಈ ಯೋಜನೆಯಡಿಯ ಪ್ರಶಸ್ತಿಗಳನ್ನು ಅಧಿಕಾರಯುತ ಸಮಿತಿಯ ಶಿಫಾರಸ್ಸಿನನ್ವಯ ನೀಡಲಾಗುವುದು. ಈ ಪ್ರಶಸ್ತಿಗಳನ್ನು , ಪೈಲಟ್ 
ಪ್ರಾಜೆಕ್ಟ್ಗಳ ಉದ್ದೇಶ ಮತ್ತು ಸಾಧನೆಯನ್ನು ಯಶಸ್ವಿ ಅನುಷ್ಠಾನದ ನಂತರವೇ ನೀಡಲಾಗುವುದೇ ವಿನಃ ಅದ 
ಸೇವೆಯಲ್ಲಿರುವ ಯಾವುದೇ ಆಧಿಕಾರಿಯು ವೈಯಕ್ತಿಕವಾಗಿ/ ಗುಂಪಾಗಲೀ ಅಥವಾ ಸಂಸ್ಥೆಯಾಗಲೀ ಈ ಪ್ರಶಸ್ತಿಗೆ ಅರ್ಹವಾಗಿರುತ್ತವೆ. 
ಗುಂಪು/ ಸಂಸ್ಥೆಯಡಿ, ನಾಮನಿರ್ದೇಶಿತ ಸದಸ್ಯರು ಯೋಜನೆಯಲ್ಲಿ ಕ್ರಿಯಾತ್ಮಕವಾಗಿ ಹಾಗೂ ನೇರವಾಗಿ ಭಾಗಿಯಾಗಿರತಕ್ಕದ್ದು, ಈ ಯೋಜನೆಯಡಿ 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೨೧, ೨೦೧೦ 


೨೬೫೯ 


ಗರಿಷ್ಠ 15 ಪ್ರಶಸ್ತಿಗಳನ್ನು ನೀಡಲಾಗುವುದು ಅಂದರೆ, ಪ್ರತಿ ವ್ಯಕ್ತಿ/ಗುಂಪು/ಸಂಸ್ಥೆ ವಿಭಾಗದಲ್ಲಿ ಐದೈದು ಪ್ರಶಸ್ತಿಗಳನ್ನು ಮಾತ್ರ ಪ್ರತ್ಯೇಕವಾಗಿ 
ಒಳಗೊಂಡಿರುತ್ತದೆ ಮತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ ; 

1) ಪ್ರಮಾಣ ಪತ್ರ 
2) ನಗದು ಪ್ರಶಸ್ತಿ 

ವೈಯಕ್ತಿಕ ವಿಭಾಗದಲ್ಲಿ, ಪ್ರಶಸ್ತಿ ಮೊತ್ತವು ರೂ . 1.00 ಲಕ್ಷಗಳಾಗಿರುತ್ತದೆ ( ಒಂದು ಲಕ್ಷ ರೂಪಾಯಿಗಳು ಮಾತ್ರ) ಗುಂಪು ವಿಭಾಗದಲ್ಲಿ , 
ಪ್ರಶಸ್ತಿ ಮೊತ್ತವು, ಗುಂಪಿನ ಪ್ರತಿ ಸದಸ್ಯನಿಗೆ ಗರಿಷ್ಠ ರೂ . 1.00 ಲಕ್ಷಗಳ (ಒಂದು ಲಕ್ಷ ರೂಪಾಯಿಗಳು ಮಾತ್ರ) ಮಿತಿಗೊಳಪಟ್ಟು ರೂ . 5 .00 
ಲಕ್ಷಗಳಾಗಿರುತ್ತದೆ ( ಐದು ಲಕ್ಷ ರೂಪಾಯಿಗಳು ಮಾತ್ರ) ( ಗುಂಪಿನಲ್ಲಿ 5 ಜನರಿಗಿಂತ ಹೆಚ್ಚು ಸದಸ್ಯರಿದ್ದಲಿ, ಪ್ರಶಸ್ತಿ ಮೊತ್ತವು ಅವರುಗಳಲ್ಲಿ ಸಮನಾಗಿ 
ಹಂಚಿಕೆಯಾಗುತ್ತದೆ). ಸಂಸ್ಥೆ ವಿಭಾಗದಲ್ಲಿ ಪ್ರಶಸ್ತಿ ಮೊತ್ತವು ರೂ . 10.00 ಲಕ್ಷಗಳಾಗಿರುತ್ತದೆ ( ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) 
ಅನುದಾನದ ಹಂಚಿಕೆ : 

ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ “2070 - 00 - 800 - 0 - 15 - 059 ಆಡಳಿತ ಸುಧಾರಣೆ - ಸವಾಲು ನಿಧಿ - ಇತರೆ ಖರ್ಚು ” ಅಡಿಯಲ್ಲಿ 
ಭರಿಸತಕ್ಕದ್ದು. 
ಪ್ರಶಸ್ತಿ ಪ್ರಧಾನ : 

ಸದರಿ ಪ್ರಶಸ್ತಿಗಳನ್ನು ಇದೇ ಉದ್ದೇಶಕ್ಕಾಗಿ ವಿಶೇಷವಾಗಿ ಆಯೋಜಿಸಲಾಗುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರಿಂದ ಪ್ರದಾನ ಮಾಡಲಾಗುವುದು . 
ಪ್ರಶಸ್ತಿಗಾಗಿ ಇತರೆ ಸಾಮಾನ್ಯ ಷರತ್ತುಗಳು : 

1. ಪ್ರಶಸ್ತಿ ಪಡೆದವರು ಮುಂದಿನ ಅವನ/ ಅವಳ ಸೇವಾವಧಿಯಲ್ಲಿ (ವೈಯಕ್ತಿಕ ವಿಭಾಗದಲ್ಲಿ) ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಲ್ಲಿ 

ಸದರಿ ಪ್ರಶಸ್ತಿಯನ್ನು ಹಿಂಪಡೆಯುವ ಷರತ್ತಿಗೆ ಒಳಪಟ್ಟಿರುತ್ತದೆ. ಸಂಸ್ಥೆ ವಿಭಾಗದಲ್ಲಿ ಪ್ರಶಸ್ತಿ ಘೋಷಣೆಯ ನಂತರ, ಸದರಿ 
ಸಂಸ್ಥೆಯು ಕೇಂದ್ರ / ರಾಜ್ಯ ಸರ್ಕಾರದಿಂದ ಬ್ಲಾಕ್ ಲಿಸ್ಟ್‌ಗೆ ಒಳಪಟ್ಟಲ್ಲಿ, ಪ್ರಶಸ್ತಿಯನ್ನು ಹಿಂಪಡೆಯಲಾಗುವುದು. 
ಸರ್ಕಾರವು ಪ್ರಶಸ್ತಿಯನ್ನು ಹಿಂಪಡೆಯಲು ಅಥವಾ ರದ್ದುಗೊಳಿಸಲು ಅಥವಾ ಪ್ರಶಸ್ತಿಯ ದಾಖಲೆ ಪುಸ್ತಕದಿಂದ 
ವೈಯಕ್ತಿಕ/ ಗುಂಪು /ಸಂಸ್ಥೆ ವಿಭಾಗದ ಪ್ರಶಸ್ತಿ ಪಡೆದವರ ಹೆಸರನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ. 
ಈ ಯೋಜನೆಯಡಿ ಪ್ರಶಸ್ತಿ ಘೋಷಣೆಯಾದ ವ್ಯಕ್ತಿ/ಗುಂಪು/ ಸಂಸ್ಥೆಯು ಅನುಬಂಧ -1 ರನ್ವಯ ಕರಾರು ಪತ್ರವನ್ನು 
ಮಾಡಿಕೊಳ್ಳತಕ್ಕದ್ದು. ಈ ಕರಾರು ಪತ್ರವು ಪ್ರಶಸ್ತಿ ಪಡೆದವರು ಪ್ರಶಸ್ತಿಯನ್ನು ಹಿಂದಿರುಗಿಸಲು ಅಥವಾ ವ್ಯಕ್ತಿ / ಗುಂಪು/ಸಂಸ್ಥೆಯ 

ಹೆಸರನ್ನು ಪ್ರಶಸ್ತಿ ದಾಖಲೆ ಪುಸ್ತಕದಿಂದ ತೆಗೆದು ಹಾಕುವ ಹಕ್ಕನ್ನು ಒಳಗೊಂಡಿರತ್ಕಕದ್ದು; 
4. ಈ ಯೋಜನೆಯಡಿ ಪ್ರಶಸ್ತಿ ಪಡೆದ ವ್ಯಕ್ತಿ /ಗುಂಪು/ಸಂಸ್ಥೆಯು ಯಾವುದೇ ಸರ್ಕಾರ / 

ಮಂಡಳಿ /ಕಂಪನಿ/ಕಾರ್ಪೋರೇಷನ್/ ಪ್ರಾಧಿಕಾರ /ಸ್ವಾಯತ್ತ ಸಂಸ್ಥೆಗಳು ಯಾವುದೇ ಯೋಜನೆಯಡಿ ಯಾವುದೇ ಬೇಡಿಕೆ , ವಿಶೇಷ 

ಪರಿಗಣನೆ, ಪರಿಹಾರ, ಪ್ರಾಮುಖ್ಯತೆ ಪಡೆಯಲು ಅರ್ಹತೆ ಹೊಂದಿರುವುದಿಲ್ಲ; 
- 5 . ಪ್ರಶಸ್ತಿಯನ್ನು ನೀಡಿದ/ ಹಿಂಪಡೆದ ಬಗೆಗಿನ ವಿವರಗಳು ಅಥವಾ ಪುನರ್ ಪ್ರದಾನ ಮಾಡಿದ ವಿವರಗಳನ್ನು ಕರ್ನಾಟಕ ಗೆಜೆಟ್‌ನಲ್ಲಿ 

ಪ್ರಕಟಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ 270 ವೆಚ್ಚ- 12 /10, ದಿನಾಂಕ 18 - 06 -2010ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಬ್ದುಲ್ ರೆಹಮಾನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಸು - ತರಬೇತಿ) 


ಅನುಬಂಧ - 1 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 92 , ಇಆಸು 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ , 2010 

ಕರಾರು ಪತ್ರ 
ನಾನು, ಶ್ರೀ 

ಚಾಲೆಂಜ್ ಫಂಡ್ ಯೋಜನೆಯಡಿ ಪ್ರಶಸ್ತಿ ಸ್ವೀಕರಿಸಿದ್ದು, ಈ ಮೂಲಕ 
ಘೋಷಿಸುವುದೇನೆಂದರೆ, ಈ ಪ್ರಶಸ್ತಿಗೆ ಸಂಬಂಧಪಟ್ಟ ನಿಬಂಧನೆ ಮತ್ತು ಷರತ್ತುಗಳನ್ನು ನಾನು / ನಾವು ಓದಿರುತ್ತೇನೆ/ ವೆ ಮತ್ತು 
ಅರ್ಥೈಸಿಕೊಂಡಿರುತ್ತೇನೆ/ ವೆ. ಈ ಪ್ರಶಸ್ತಿಯನ್ನು ವಾಪಸ್ಸು ಪಡೆದಲ್ಲಿ ಮತ್ತು ನನ್ನ ಹೆಸರನ್ನು ಪ್ರಶಸ್ತಿ ದಾಖಲೆ ಪುಸ್ತಕದಿಂದ ತೆಗೆದುಹಾಕಿದಲ್ಲಿ ಅಥವಾ 
ರದ್ದುಗೊಳಿಸಿದಲ್ಲಿ ನನ್ನಿಂದ/ನಮ್ಮ ಗುಂಪಿನಿಂದ /ನಮ್ಮ ಸಂಸ್ಥೆಯಿಂದ ಪಡೆದ/ಸ್ವೀಕರಿಸಿದ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸುತ್ತೇನೆ/ ವೆಂದು ಈ 
ಮೂಲಕ ಘೋಷಿಸುತ್ತೇನೆ/ ವೆ. 
ದಿನಾಂಕ : 

ಪ್ರಶಸ್ತಿ ಸ್ವೀಕರಿಸಿದವರ ಸಹಿ 
ಸಾಕ್ಷಿಗಳು : 


೨೬೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ- ೧ 


ಅನುಬಂಧ - 2 


ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 92 , ಇಆಸು 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ , 2010 
1. ಪ್ರಸ್ತಾವನೆಯ ರಚನೆ ಸಂಕ್ಷಿಪ್ತವಾಗಿರಬೇಕು 
2. ಕಂಡಿಕೆ ( 2) ರಲ್ಲಿನ ಉದ್ದೇಶವನ್ನು ಪ್ರಸ್ತಾವನೆಯ ಮಾರ್ಗಸೂಚಿಗಳು ಹೊಂದಿರತಕ್ಕದ್ದು; 
3. ಪ್ರಸ್ತಾವನೆಯು ಯಾವ ರೀತಿಯಲ್ಲಿ ಮಾರಾಟದ ಉದ್ದೇಶವಿಲ್ಲದ್ದು ? 
4. ಯೋಜನೆಗೆ ತಕ್ಕಂತೆ ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಿದ ಅಭಿವೃದ್ಧಿಯ ಅಂಶಗಳನ್ನು ಅಳೆಯುವ ಮಾನದಂಡಗಳೇನು? 
5. ಪ್ರಸ್ತಾವನೆಯ ಉನ್ನತೀಕರಣದ ವಿಧಾನಗಳನ್ನು ತಿಳಿಸುವುದು; 
6. ಕೆಟಿಪಿಪಿ ಆಕ್ಟ್ ಅಡಿ ವಿನಾಯಿತಿ ನೀಡುವ ಅಗತ್ಯವಿದೆಯೇ ಅಥವಾ ಇಲ್ಲವೇ ? ಅಗತ್ಯವಿದ್ದಲ್ಲಿ ಕಾರಣಗಳನ್ನು ನೀಡುವುದು. 
7. ಪ್ರಸ್ತಾವನೆಯನ್ನು ಮೂರನೆಯವರಿಂದ ಮೌಲ್ಯಮಾಪನ ಮಾಡಿಸಲು ಇರುವ ವ್ಯವಸ್ಥೆಗಳು; 
8. ಪ್ರಸ್ತಾವನೆಯ ವೆಚ್ಚ; 
9. ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ರಚನೆ (ಪೈಲಟ್ ಪ್ರಾಜೆಕ್ಟ್ ಆಗಿರುವುದರಿಂದ, ಸಿಬ್ಬಂದಿಯ ಸೃಜನೆಯನ್ನು ನಿರೀಕ್ಷಿಸಿರುವುದಿಲ್ಲ); 
10 . ಪ್ರಾಜೆಕ್ಟ್ಗಳ ಅನುಷ್ಠಾನವು ಸಂಬಂಧಿಸಿದ ಸರ್ಕಾರದ ಇಲಾಖೆಗಳು / ಸರ್ಕಾರದ ಏಜೆನ್ಸಿಗಳ ಮುಖಾಂತರ ನಡೆಯತಕ್ಕದ್ದು; 

- ಅಬ್ದುಲ್ ರೆಹಮಾನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಅಸು - ತರಬೇತಿ) 


PERSONNEL & ADMINISTRATIVE REFORMS SECRETARIAT 
Sub :- Establishing of Challenge Fund ; scheme for Department and Organizations in the Government, which come out 

with innovative and cost effective projects-reg . 

Government Order No. DPAR 92 AAR 2009 , Bangalore , dated : 8th July , 2010 
In the State Budget of 2009- 10 an announcementwas made establishing a “ Challenge Fund” of Rs. 10.00 crores (Rupees 
Ten crores only) for Departments and Organizations in the Government, which come out with innovative and cost effective projects . 
A small component of the Challenge Fund would be provided for the purpose of recognition of award to the individual, Team or the 
Organization ,who successfully float pilot projects , found to be useful for scaling up . The Cabinet has approved the said scheme on 
28 -01 -2010 . Accordingly , the following guidelines are formulated ; 
Objective of the Scheme : 

The objective of the Challenge Fund is to support innovative ideas of technology through implementation of scalable pilot 
projects , for achieving any of the following goals , from individual Government Officers/Officials / Team of Government Officers and 
Officials/ and from Government Organization . 

a ) Improving quality of existing services 
b ) Reduction in cost of providing services 

Introducing a new public service for convenience of the people 
d ) Improving Administration /Governance 
e ) Improving collection of revenues or providing of new source of revenue of Government. 

f) Invite innovative ideas or technology through implementation of scalable pilot projects . 
Scope of the Scheme : 

The proposal should involve an innovative idea or technology . The Challenge Fund would only meet the cost of 
implementing the idea or the technology on a pilot scale for demonstration . The proposal should clearly state the performance 
parameters that would be improved and themechnanism for monitoring those parameters . While the proposal can be initiated 
at any level, only such proposals would be considered which are amenable for sustainability and which can be replicated on a 
larger scale through a competitive procurement process . The proposal should establish feasibility of scaling up of the project 
and vendor neutral technology. Vendor driven proposals should be discouraged . 
The structure of the proposal shall be as follows ; 

1. Concise structure of proposal in brief 
2. To which of the objective specified in para (2) of the guideline does the proposal relate. 
3 . In whatmanner is the proposal vendor neutral 
4 . List out the performance parameters indicating the baseline of the scheme and how it will be measured . 
5 . State themethod of scalability of the proposal 


c) | 


Jan - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


geen 


6 . Is exemption under KTPP Act required or not If required , reasons to be provided . 
7. Arrangement proposed for third party evaluation of the proposal 
8 . Cost of the proposal 
9 . Administrative structure for implementation (being a pilot project, creation of staff would not be expected ). 
10 . Implementation of the projects shall be through concerned Government Departments /Government 

agencies only . (The details in this behalf are enclosed in Annexure- 2 for information ) 
The pilot project proposal will be considered by the Empowered Committee under the following categories . 

1. Individual Officer/ Official 
2. Team and 

3 . Organization 
On the recommendations of the Empowered Committee, Finance Department shall seek approval for exemption from 
KTPP Act, if required , and DPAR ( Service Rules ) would provide exemption from Karnataka Civil Service (Conduct Rules ) if required , 
to the pilot projects. 
Nominating authorities : 

The proposal emanating at any levelmay be sent to department of personnel and Administrative Reforms (Administrative 
Reforms) with the recommendations of the Principal Secretary/ Secretary to Government of the concerned department and Head of 
Departments . 
Processing of nominations : 

As an approval mechanism , an Empowered Committee is hereby constituted under the Chairmanship of the Chief 
Secretary to Government, as below : 
1. Chief Secretary to Government 

Chairman 
2. Additional Chief Secretary to Government 

Member 
3. Development Commissioner to Government 

Member 
4 . Principal Secretary to Government, Finance Department 

Member 
5 . Principal Secretary to Government, Planning Department 

Member 
Principal Secretary to Government, 

Member 
IT, BT , Science & Technology Department 
7 . Principal Secretary to Government, (e -Governance ) 

Member 
8 . Principal Secretary to Government, DPAR -AR 

Member Secretary 
The evaluation of the success of the pilot project could be done by an independent agency, as recommended by the 
Empowered Committee, before any scaling up is considered . The expenditure required for the implementation of the pilot project 
shall be approved by the Empowered Committee and the same will be met out of the funds allocated under Challenge Fund 
scheme. The implementation of the pilot projects shall bemonitored by the concerned Administrative Department and reports in this 
behalf may be forwarded to Principal Secretary to Government, DPAR -AR along with the recommendations of the Principal 
Secretary / Secretary of the concerned department. 
The Award : 

The awards under the scheme will be conferred on the recommendations of the Empowered Committee. These awards 
will be conferred only after the successful Implementation of the achievements and objectives of the pilot project and not prior to 
that. All serving officers of the State Government, either individually or as a team , or as an organization are eligible for the awards . 
Under team /organization , the nominated members should have been actively and directly involved in the initiative . A maximum of 15 
awards would be given under the scheme, that is five awards each for individual, team and organization categories respectively , 
The award would carry with it; 

i) A certificate 

ii) A cash award 

In the individual category , the award amount would be Rs. 1 Lakh (Rupee one Lakh only ). In case of a team , the total 
award would be Rs. 5 Lakhs (Rupees five Lakhs only ) subject to a maximum of Rs . 1 Lakh (Rupees one Lakh only) per member ( if 
the number ofmembers in the team exceeds five, then the award amount should be equally distributed among all the members ). 
The award amount for an organization would be Rs . 10 Lakhs (Rupees Ten Lakhs only). 
Allocation of funds : 

The expenditure on this account shallbe debited to the Head of Account 2070 -00 -800 -0 - 15 -059 “ Administrative Reforms 
Challenge Fund -other expenses” 
Presentation of awards : 


9 : 29 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


280 - 0 


a 


The awards would be presented by Chief Secretary to Government of Karnataka in the function convened specially for 
this purpose . 
Other general conditions for awards : 

1. The award is subject to withdrawal, if any disciplinary action is taken against the award winner during the remainder 

of his /her service in the government (in respect of individual). The award will also be withdrawn in case of 
organizations, if they are black listed by the State/Central Government subsequently after the announcement of the 
award . 
Government reserves the right to withdraw or cancel the award and also remove the name of the award winner, 
individuals /teams/organizations from the Register of Awards. 
All the individuals/teams/organizations to whom awards have been announced under this scheme shall execute an 
agreement as in Annexure - 1 before receiving the award . The agreement inter-alia provides for return of the award 
bestowed in case the award winner s name/team /organization s name is subsequently removed from the Register of 

awards. 
4 . All the individual/team /organization s who have been awarded under this scheme, are not eligible for any claim , 

special consideration , relief, privilege or any facilities under nay scheme of the 

Government/Boards/Company/Corporation /Authority / Statutory bodies. 
5 . The details of awards withdrawn or re -bestowed shall be published in the Karnataka Gazette . 
This order issues with the concurrence of Finance Department vide note No. FD /270/Exp -12/ 10 , dated 18 -06 -2010 . 

By Order and in the name of the Governor of Karnataka 

Abdul Rahaman 
Under Secretary to Government 

DPAR -AR ( Training) 


ANNEXURE - 1 . 
Government Order No. DPAR 92 AAR 2009, Bangalore , dated : 8th July , 2010 

AGREEMENT 
Sri... 

.....recipient of the Award under the Challenge Fund Scheme, hereby declare 
that I/We have read and understood the terms and conditions relating to the Award . I hereby , undertake that in case the Award is 
withdrawn and my name is removed or cancelled from the Register of Award , the award so received /accepted by me/our team /our 
organization will be returned to Government. 


Signatures of the Recipientof the Awards 


Dated : 
Witness : 


Fa 


ANNEXURE - 2 
Government Order No. DPAR 92 AAR 2009, Bangalore , dated : 8th July, 2010 
1 . Concise structure of proposal in brief 
2 . To which of the objective specified in para (2 ) of the guidelines does the proposal relate . 
3. In whatmanner is the proposal vendor neutral 
4 . List out the performance parameters indicating the baseline of the scheme, and how it will be measured . 
5 . State the method of scalability of the proposal 
6 . Is exemption under KTPP Act required or not. If required , reasons to be provided 
7 . Arrangements proposed for third party evaluation of the proposal 
8 . Cost of the proposal 
9. Administrative structure for implementation (being a pilot project, creation of staff would not be expected ). 
10 . Implementation of the projects shall be through concerned Government Departments /Government agencies 
only . 

Abdul Rahaman 
Under Secretary to Government 

DPAR - AR (Training) 


P . R . 1891 


ಭಾಗ - ೧ 


೨೬೬೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಶ್ರೀ ಎಸ್ . ಎಸ್ . ಬಣಗಾವಿ, ಮುಖ್ಯ ಇಂಜಿನಿಯರ್, ಇವರ ವಿರುದ್ಧ ಇಲಾಖಾ ವಿಚಾರಣೆ 

ವಿಚಾರಣಾಧಿಕಾರಿಯವರನ್ನು ಬದಲಿಸುವ ಕುರಿತು . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 24 ಇಮುವಿ 2008, ದಿನಾಂಕ 28 -10 - 2009 

2) ಉಪ ಮುಖ್ಯ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ನೀರಾವರಿ (ಉತ್ತರ), ಬೆಳಗಾವಿ 

ಇವರ ಪತ್ರ ಸಂಖ್ಯೆ : ಸಿಇಎನ್/ ಇಎಸ್ಎನ್/ ವಿವ- 43 ( ಭಾಗ)/2008 - 09 /1518, ದಿನಾಂಕ 08 - 06 
2010 . 


ಪ್ರಸ್ತಾವನೆ : 

ಶ್ರೀ ಎಸ್. ಎಸ್. ಬಣಗಾವಿ, ಮುಖ್ಯ ಇಂಜಿನಿಯರ್, ಅವರು ಕರ್ನಾಟಕ ನೀರಾವರಿ ನಿಗಮ , ನೀರಾವರಿ ಉತ್ತರ ವಲಯ ಇಲ್ಲಿ ಅಧೀಕ್ಷಕ 
ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಬಳ್ಳಾರಿ ನಾಲಾ ಅಣೆಕಟ್ಟು ಹಾಗೂ ಕಾಲುವೆ ಯೋಜನೆ ಕಾಮಗಾರಿಗಳನ್ನು ನಿರ್ವಹಿಸುವಾಗ 
ಕಾಮಗಾರಿಗಳ ಪರಿಮಾಣಗಳ ನಿಖರತೆ ಹಾಗೂ ತೃಪ್ತಿಕರ ಗುಣಮಟ್ಟದ ಬಗ್ಗೆ ಮನದಟ್ಟು ಮಾಡಿಕೊಳ್ಳದೆ; ಕೇವಲ ಅಕ್ಷೇಪಣೆಗಳನ್ನು ದಾಖಲಿಸಿದ 
ಅಣೆಕಟ್ಟು ಹಾಗೂ ನಾಲಾ ನಿರ್ಮಾಣ ಕಾರ್ಯದ ಲೈನ್ ಅಂದಾಜು ಪತ್ರಿಕೆಯ ಮಂಜೂರಾತಿಯಂತೆ ಕಾಂಪನೆಂಟ್‌ವೈಸ್ ವಿನ್ಯಾಸ ನಕ್ಷೆ ಮತ್ತು 
ಅಂದಾಜುಗಳನ್ನು ತಯಾರಿಸಿ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದ ಕಾಮಗಾರಿಗಳನ್ನು ಎರಡು ವರ್ಷಗಳೊಳಗೆ ಮುಗಿಸಲು 
ಹಾಕಿಕೊಂಡ ಕಾರ್ಯಕ್ರಮ ಪಟ್ಟಿಗೆ ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆಯದ ಹಾಗೂ ಗುತ್ತಿಗೆದಾರರೊಂದಿಗೆ ಯಾವುದೇ ಪತ್ರ ವ್ಯವಹಾರ 
ಮಾಡದ ಪ್ರಾರಂಭವಾದ 3 ವರ್ಷಗಳ ನಂತರವೂ ಕಾಮಗಾರಿಯ ಅಂದಾಜು ಪೂರ್ಣಗೊಳ್ಳದ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಾಗಲೀ 
ಎಂ . ಎಂ . ಆರ್. ಸಭೆಯಲ್ಲಾಗಲೀ ಪರಿಶೀಲಿಸದೇ ಉಳಿದ ಕಾಮಗಾರಿಯ ಸ್ಥಳಕ್ಕೆ ತಿಂಗಳಿಗೆ ಒಮ್ಮೆಯಾದರೂ ಭೇಟಿ ನೀಡದೇ ರೂ . 21.83 ಕೋಟಿಗಳಷ್ಟು 
ಮೊತ್ತವನ್ನು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ ಆರೋಪಗಳಿಗಾಗಿ ಸದರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಲು ಮೇಲೆ 
ಓದಲಾದ (1) ರಲ್ಲಿ ಶ್ರೀ ಹೆಚ್ . ವಿ . ರಾಮಚಂದ್ರರಾವ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯಾಗಿ ಹಾಗೂ 
ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ , ನೀರಾವರಿ ಉತ್ತರ ವಲಯ, ಬೆಳಗಾವಿ , ಇವರನ್ನು ಮಂಡನಾಧಿಕಾರಿಯಾಗಿ 
ನೇಮಿಸಲಾಗಿತ್ತು. ಮೇಲೆ ಓದಲಾದ ( 2) ರಲ್ಲಿ ಅಧೀಕ್ಷಕ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ , (ಉತ್ತರ) ವಲಯ , ಬೆಳಗಾವಿ , ಇವರು ಮನವಿ 
ಸಲ್ಲಿಸಿ, ವಿಚಾರಣಾಧಿಕಾರಿಯವರು ಅವರು ಗ್ರಾಹಕರ ರಕ್ಷಣಾ ವೇದಿಕೆಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಇಲಾಖಾ 
ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ವಿಳಂಬವಾಗುವುದಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ವಿಚಾರಣಾಧಿಕಾರಿಯವರನ್ನು ಬದಲಾಯಿಸುವ ಕುರಿತು ಪರಿಶೀಲಿಸಿ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 24 ಇಮುವಿ 2008, ಬೆಂಗಳೂರು, ದಿನಾಂಕ: 17 - 7 -2010 
ಶ್ರೀ ಎಸ್ . ಎಸ್. ಬಣಗಾವಿ, ಮುಖ್ಯ ಇಂಜಿನಿಯರ್, ವಿರುದ್ದ ಮೇಲೆ ವಿವರಿಸಲ್ಪಟ್ಟ ಆರೋಪಗಳ ಕುರಿತು ವಿಚಾರಣೆ ನಡೆಸಲು 
ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದ್ದ ಶ್ರೀ ಹೆಚ್ . ವಿ . ರಾಮಚಂದ್ರರಾವ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ಬದಲಾಯಿಸಿ 
ಅವರ ಬದಲಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 1 (2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಸ್. ವೈ . ಕುಂಬಾರ್ , ನಿವೃತ್ತ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು, ಬೆಂಗಳೂರು 
ಇವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸುತ್ತದೆ. 


ಮುಂದುವರೆದು ಮೆಲ್ಕಂಡ ನಿಯಮಾವಳಿಗಳ ನಿಯಮ 11( 8) ( ಸಿ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಾರ್ಯಪಾಲಕ 
ಇಂಜಿನಿಯರ್ ಕಾವೇರಿ ನೀರಾವರಿ ನಿಗಮ , ಉತ್ತರ ವಲಯ , ಬೆಳಗಾವಿ ಇವರನ್ನು ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ಮಂಡಿಸಲು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿರುವುದನ್ನು ಮುಂದುವರಿಸಿದೆ. 

ವಿಚಾರಣಾಧಿಕಾರಿಗಳು ಈ ವಿಚಾರಣೆಗಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇಇವಿ 2007, ದಿನಾಂಕ 11 - 04 - 2008ರಲ್ಲಿ 
ನಿಗದಿಪಡಿಸಿರುವ ಗೌರವ ಧನ ಹಾಗೂ ವಾಹನ ಭತ್ಯೆಗಳನ್ನು ಪಡೆಯುತ್ತಾರೆ. ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶ , ಸ್ಟೇಷನರಿ, ಶೀಘ್ರಲಿಪಿಗಾರರ 
ಸೇವೆಯನ್ನು ಒದಗಿಸಲು ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಬೆಂಗಳೂರು ಅವರು ಕ್ರಮಕೈಗೊಳ್ಳುತ್ತಾರೆ. 

ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳಿಗೆ ವಿಚಾರಣೆ ನಡೆಸಿ ಆರೋಪ ಸಾಬೀತಾಗಿರುವ ಅಥವಾ ಸಾಬೀತಾಗದೇ 
ಇರುವ ಅಭಿಪ್ರಾಯಗಳನ್ನು ಒಳಗೊಂಡ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರಕ್ಕೆ 3 ತಿಂಗಳುಗಳ ಒಳಗಾಗಿ ಸಲ್ಲಿಸುವಂತೆ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್‌. 1892 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


೨೬೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ- ೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್. ನಾಗಣ್ಣ , ನಿವೃತ್ತ ಮುಖ್ಯ ಇಂಜಿನಿಯರ್, ಇವರ ವಿರುದ್ಧ ಇಲಾಖಾ ವಿಚಾರಣೆ 

ವಿಚಾರಣಾಧಿಕಾರಿಯವರನ್ನು ಬದಲಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 24 ಇಮುವಿ 2008 , ದಿನಾಂಕ 28 -10 -2009 

2 ) ಉಪ ಮುಖ್ಯ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ನೀರಾವರಿ (ಉತ್ತರ ), ಬೆಳಗಾವಿ 

ಇವರ ಪತ್ರ ಸಂಖ್ಯೆ : ಸಿಇಎನ್/ ಇಎಸ್‌ಎಸ್ / ವಿವ - 43 ( ಭಾಗ) /2008 - 09 /1518 , ದಿನಾಂಕ 08 - 06 

2010 . 
ಪ್ರಸ್ತಾವನೆ : 

ಶ್ರೀ ಎನ್. ನಾಗಣ್ಣ, ನಿವೃತ್ತ ಮುಖ್ಯ ಇಂಜಿನಿಯರ್, ಅವರು ಕರ್ನಾಟಕ ನೀರಾವರಿ ನಿಗಮ , ನೀರಾವರಿ ಉತ್ತರ ವಲಯ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ, ಬಳ್ಳಾರಿ ನಾಲಾ ಅಣೆಕಟ್ಟು ಹಾಗೂ ಕಾಲುವೆ ಯೋಜನೆ ಕಾಮಗಾರಿಗಳನ್ನು ನಿರ್ವಹಿಸುವಾಗ ಕಾಮಗಾರಿಗಳ ಪರಿಮಾಣಗಳ 
ನಿಖರತೆ ಹಾಗೂ ತೃಪ್ತಿಕರ ಗುಣಮಟ್ಟದ ಬಗ್ಗೆ ಮನದಟ್ಟು ಮಾಡಿಕೊಳ್ಳದೆ; ಕೇವಲ ಅಕ್ಷೇಪಣೆಗಳನ್ನು ದಾಖಲಿಸಿದ ಅಣೆಕಟ್ಟು ಹಾಗೂ ನಾಲಾ ನಿರ್ಮಾಣ 
ಕಾರ್ಯದ ಲೈನ್ ಅಂದಾಜು ಪತ್ರಿಕೆಯ ಮಂಜೂರಾತಿಯಂತೆ ಕಾಂಪನೆಂಟ್‌ವೈಸ್ ವಿನ್ಯಾಸ ನಕ್ಷೆ ಮತ್ತು ಅಂದಾಜುಗಳನ್ನು ತಯಾರಿಸಿ ಅದಕ್ಕೆ ಸಕ್ಷಮ 
ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದ ಕಾಮಗಾರಿಗಳನ್ನು ಎರಡು ವರ್ಷಗಳೊಳಗೆ ಮುಗಿಸಲು ಹಾಕಿಕೊಂಡ ಕಾರ್ಯಕ್ರಮ ಪಟ್ಟಿಗೆ ಸಕ್ಷಮ 
ಪ್ರಾಧಿಕಾರದ ಅನುಮೋದನೆ ಪಡೆಯದ ಹಾಗೂ ಗುತ್ತಿಗೆದಾರರೊಂದಿಗೆ ಯಾವುದೇ ಪತ್ರ ವ್ಯವಹಾರ ಮಾಡದ ಪ್ರಾರಂಭವಾದ 3 ವರ್ಷಗಳ ನಂತರವೂ 
ಕಾಮಗಾರಿಯ ಅಂದಾಜು ಪೂರ್ಣಗೊಳ್ಳದ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಾಗಲೀ ಎಂ . ಎಂ .ಆರ್. ಸಭೆಯಲ್ಲಾಗಲೀ ಪರಿಶೀಲಿಸದೇ ಉಳಿದ 
ಕಾಮಗಾರಿಯ ಸ್ಥಳಕ್ಕೆ ತಿಂಗಳಿಗೆ ಒಮ್ಮೆಯಾದರೂ ಭೇಟಿ ನೀಡದೇ ರೂ . 21.83 ಕೋಟಿಗಳಷ್ಟು ಮೊತ್ತವನ್ನು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ 
ಆರೋಪಗಳಿಗಾಗಿ ಸದರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಲು ಮೇಲೆ ಓದಲಾದ (1) ರಲ್ಲಿ ಶ್ರೀ ಹೆಚ್. ವಿ. ರಾಮಚಂದ್ರರಾವ್, 
ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯಾಗಿ ಹಾಗೂ ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ನೀರಾವರಿ 
ನಿಗಮ , ನೀರಾವರಿ ಉತ್ತರ ವಲಯ, ಬೆಳಗಾವಿ . ಇವರನ್ನು ದಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು . ಮೇಲೆ ಓದಲಾದ ( 2) ರಲ್ಲಿ ಅಧೀಕ್ಷಕ 
ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ , (ಉತ್ತರ) ವಲಯ , ಬೆಳಗಾವಿ, ಇವರು ಮನವಿ ಸಲ್ಲಿಸಿ, ವಿಚಾರಣಾಧಿಕಾರಿಯವರು ಅವರು ಗ್ರಾಹಕರ 
ರಕ್ಷಣಾ ವೇದಿಕೆಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಇಲಾಖಾ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ವಿಳಂಬವಾಗುವುದಾಗಿ 
ತಿಳಿಸಿರುತ್ತಾರೆ. ಆದ್ದರಿಂದ ವಿಚಾರಣಾಧಿಕಾರಿಯವರನ್ನು ಬದಲಾಯಿಸುವ ಕುರಿತು ಪರಿಶೀಲಿಸಿ ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 24 ಇಮುವಿ 2008 (1) , ಬೆಂಗಳೂರು, ದಿನಾಂಕ: 17 - 7 - 2010 


ಶ್ರೀ ಎನ್. ನಾಗಣ್ಣ, ನಿವೃತ್ತ ಮುಖ್ಯ ಇಂಜಿನಿಯರ್, ವಿರುದ್ದ ಮೇಲೆ ವಿವರಿಸಲ್ಪಟ್ಟ ಆರೋಪಗಳ ಕುರಿತು ವಿಚಾರಣೆ ನಡೆಸಲು 
ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದ್ದ ಶ್ರೀ ಹೆಚ್. ವಿ . ರಾಮಚಂದ್ರರಾವ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ಬದಲಾಯಿಸಿ 
ಅವರ ಬದಲಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 11 ( 2) ರಲ್ಲಿ 
ಓದಿಕೊಂಡಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214ರಲ್ಲಿ ಪ್ರದತ್ತವಾದ ಆಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಸ್. 
ವೈ , ಕುಂಬಾರ್, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸುತ್ತದೆ. 


ಮುಂದುವರೆದು ಮೆಲ್ಕಂಡ ನಿಯಮಾವಳಿಗಳ ನಿಯಮ 11 ( 5) ( ಸಿ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಾರ್ಯಪಾಲಕ 
ಇಂಜಿನಿಯರ್ ಕಾವೇರಿ ನೀರಾವರಿ ನಿಗಮ , ಉತ್ತರ ವಲಯ , ಬೆಳಗಾವಿ ಇವರನ್ನು ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ಮಂಡಿಸಲು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿರುವುದನ್ನು ಮುಂದುವರಿಸಿದೆ. 

ವಿಚಾರಣಾಧಿಕಾರಿಗಳು ಈ ವಿಚಾರಣೆಗಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇಇವಿ 2007, ದಿನಾಂಕ 11- 04 - 2008ರಲ್ಲಿ 
ನಿಗದಿಪಡಿಸಿರುವ ಗೌರವ ಧನ ಹಾಗೂ ವಾಹನ ಭತ್ಯೆಗಳನ್ನು ಪಡೆಯುತ್ತಾರೆ . ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶ, ಸ್ಟೇಷನರಿ , ಶೀಘ್ರಲಿಪಿಗಾರರ 
ಸೇವೆಯನ್ನು ಒದಗಿಸಲು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಬೆಂಗಳೂರು ಅವರು ಕ್ರಮಕೈಗೊಳ್ಳುತ್ತಾರೆ . 


ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳಿಗೆ ವಿಚಾರಣೆ ನಡೆಸಿ ಆರೋಪ ಸಾಬೀತಾಗಿರುವ ಅಥವಾ ಸಾಬೀತಾಗದೇ 
ಇರುವ ಅಭಿಪ್ರಾಯಗಳನ್ನು ಒಳಗೊಂಡ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರಕ್ಕೆ 3 ತಿಂಗಳುಗಳ ಒಳಗಾಗಿ ಸಲ್ಲಿಸುವಂತೆ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1893 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 


JOR - O 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


92238 


COMMERCE AND INDUSTRIES SECRETARIAT 
Sub : Approval to the Revised Project Proposal of M /s. Gallantt Metal Ltd ., to establish a “ 3x150 TPD Sponge 

Tunnel kiln , 3x100 TPD Sponge Iron Rotary Kiln , 0 .3 MTPA Beneficiation of plant, 2x15 MT M . S . billet, 

1,04 ,000 TPA TMT Bar and 18 MW Captive Power Plant” at Halavarthi village, Koppal Taluk & District. 
Read : 1. Proceedings of 21st SHLCC Meeting held on 29-03- 2010 . 

2 . Govt . Order No. CI 149 SPI 2010 , dated: 26 - 04 - 2010 . 

Proceedings of 22nd SHLCC Meeting held on 24 -05 -2010 . 

Proceedings of 23rd SHLCC Meeting held on 19 -06 -2010 . 
Preamble : 

The proposal of M /s. Gallantt Metal Ltd ., to establish a “6x100 TPD Sponge Iron Plant" and " 18 MW Captive Power Plant" 
at Halavarthi Village , Koppal Taluk & District, with an investment of Rs. 160 crores, generating employment to about 349 persons , 
was cleared in the 21st State High Level Clearance committee (SHLCC) meeting held on 29-03- 2010 and Govt. Order read at (1) 
above has been issued . 

The revised proposal of the company to establish a “ 3x150 TPD Sponge Iron Plant- 1,48 ,500 TPA, Beneficiation Plant 
3,00 ,000 TPA M .S . Billet 1,07 ,800 TMT Bar- 1,04 ,000 TPA and 18 MW Captive Power Plant” at Halavarthi Village, Koppal Taluk & 
District, with revised investment of Rs . 256 .43 crores is approved by the State High Level Clearance Committee in the 22nd Meeting 
held on 24 -05 -2010 but “ 3x100 TPD Sponge Iron rotary Kiln ” component of the project was omitted in the proceedings and hence 
brought the subject to 23" SHLCC Meeting held on 19 -06 -2010 . 

In the 23rd SHLCC Meeting held on 19 -06 - 2010, it is approved . 
1. To include “ 3x100 TPD Sponge Iron rotary Kiln ” project component and 
2 . Enhanced land requirement of 105 acres to be purchased U /s 109 ofKLR Act. 

Government has examined the recommendations made by the State High Level Clearance Committee in its 22nd & 23rd 
SHLCC Meeting held on 24 -05 - 2010 & 19-06 - 2010 respectively , in all aspects. 

Hence the following order. 
GovernmentOrder No .: CI 149 SPI 2010, Bangalore Dated : 13 -07 - 2010 

Government is pleased to accord approval to the revised project proposal of M /s. Gallantt Metal Ltd., to establish “ 3x150 
TPD Sponge Tunnel Kiln , 3x100 TPD Sponge Iron Rotary Kiln , 0. 3 MTPA Beneficiation Plant, 2x15 MT M . S . billet, 1,04 ,000 TPA 
TMT Bar and 18 MW Captive Power Plant" at Halavarthi village , Koppal Taluk & District , with a revised investment of Rs. 256 .43 
crores, generating employment to about 349 persons and extend the following infrastructure facilities, incentives and concessions. 
INFRASTRUCTURE FACILITIES: 

Land : 105 acres of land at Sy. Nos. 45 ,46 ,59,60 ,71,72,73,74 , & 75 , Halavarthi Village , Koppal taluk & District-U /s 

109 KLR Act and conversion of the same to industrial use . 
2 . Power: 5000 KVA to be servcied by GESCOM . 
3 . Water : 500 KLD to be met out of own borewells . 

4 . Incentives and Concessions: As applicable under Industrial Policy of the State . 
GENERAL TERMS AND CONDITIONS : 

Environment: The promoters to obtain CFE and CFO from KSPCB and environmental clearance from MOEF . GOI. 
2 . Employment: The Company shall prepare a plan for development of Human Resources required for the project , 

train local people and provide employment to these trained local youth and comply with the provisions of Industrial 
Policy of Govt. of Karnataka . A copy of Human Resources Development plan shall be sent to the Commissioner for 

I.D . & Director of Industries and Commerce for monitoring . 
3. Vendor Development: Where ever there is scope for vendor development for the project, the company shall 

prepare a vendor development plan , develop local vendors and procure the required inputs , components and sub 
assemblies from these local vendor units . A copy of the vendor development plan shall be sent to the Commissioner 

for I.D . & Director of Industrial and Commerce formonitoring. 
4 . Social Infrastructure Development: The Company is advised to take up social infrastructure development projects 

in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring. 
5 . Others : 
a) The project proponents shall adopt rain water harvesting , waste water recycling and water conservation 

techniques. Zero discharge facility should be adopted wherever applicable. 


1. 


gece 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


b ) The promoters shall take all statutory and other necessary clearances from the competent authorities including 

GOI and shall submit milistones/progress in implementation of the project regularly, which will be monitored by 

the Department. 
This approval is valid for a period of two years from the date of issue. 
The originalGovernment Order No . Cl 149 SPI 2010 , Dated : 26 -04 - 2010 is withdrawn herewith . 


By Order and in the name of the Governor of Karnataka 

APARNA PAVATE 
Desk Officer (Technical Cell ) 
Commerce & Industries Department 


P . R . No. 1851 


2 . 


3 . 


Go 


ENERGY SECRETARIAT 
Sub : Solar Power under MNRE (JNNSM ) - Allotment and signing ofMemorandum of Understanding -reg . 
Read : 1. Government Order No. EN 131 NCE 2010, Dated: 10-05- 2010. 

Letter No. KREDL /07/RTPV - SSPP /2010 , dated : 12-07 -2010 received from the Managing Director 
KREDL . 

GovernmentLetter No . EN 293 NCE 2010 , Dated : 14 - 07- 2010 . 
Preamble : 

In order to increase power generation under Renewable Energy Source Solar MNRE , GOI, has brought out Jawaharlal 
Nehru Solar Mission . 

In order to give a thrust to rooftop PV and other small solar plants connected at distribution network under Phase-l of the 
JNNSM the MNRE launched a programme on generation -based incentives referred to as "Rooftop PV & Small Solar Power 
Generation Programme (RPSSGP). The key features of the programme are : 

The project proponent would be selected as per the guidelines for development of solar power projects to be 
connected to distribution network at voltage levels below 33 kV . 
The projects should be diesigned for completion before March 31, 2013 . 
The Local distribution utilities in whose area the plant is located , would sign Power Purchase Agreement (PPA) with 
the Project Proponent at a tariff determined by the appropriate State Electricity Regulatory Commission . 
Generation Based incentives (GBI) will be payable to the distribution utility for power purchased from solar power 
project selected under these guidelines. Including captive consumption of Solar Power generated . GBI shall be equal 
to the difference between the tariff determined by the CERC and the Base Rate , which will be Rs. 5 .50 per kWh (for 
financial) year 2010 -11) which shall be escalated by 3 % every year. 
GBI shall be payable to the distribution utility for a period of 25 years from the date of commissioning of the project . 
IREDA has been designated as Programme Administrator by the Ministry of New and Renewable Energy for 

administering the generation based incentive programme for rooftop PV and other small solar power plants. 

As per the JNNSM guidelines clause 3 .1. 2 the State competent authority will issue Certificate of Pre-Registration to 
projects aggregating to not more than 20 MW capacity in their respective states. As per the G .O . read at (1) above , KREDL is the 
competent authority for issuing Certificate of Pre -Registration . An approved list containing 11 proponents for 20 .75 MW capacity has 
been sentto KREDL vide letter read at (3 ) above , to facilitate issuing of “ Pre-registration Certificate”. 

As per the JNNSM guidelines clause 3.1. 3 upon pre -registration with the State Colmpetent Authority , the project 
Proponent shall enter into MOU with the concened distribution Utility for sale /deemed sale of power from the proposed project. 

In order to facilitate distribution utilities to enter in to MOU with the projectproponent the following orders issued . 
Government Order No .: EN 293 NCE 2010 , Bangalore Dated : 14 -07 - 2010 

Under the circumstances explained in the preamble , Government accords approval for allotment of Solar Power to 
BESCOM /HESCOM /GESCOM /CESC subject to the clearance of MNRE (IREDA under RPSSGP ) as follows : 

Name of the ESCOM 

Capacity allocated ( in under whose 
Details of the proponent Location of the project 

MW ) 

jurisdiction the project 

falls and allocated 
M /s Priyadarshini Chikkakurugodu village , 

BESCOM 
Green Power Project Pvt. Ltd . Gauribidanur 

Taluk , Kolar District 
2 M /s Copse Energy Pvt Ltd Kannigala village , Gadag 

2 

HESCOM 
Taluk , Gadag district 


No 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೨೧ , ೨೦೧೦ 


೨೬೬೭ 


3 | M / s Karnataka Power Yapaldinni, Raichur dist 

GESCOM 
Corporation Limited 
4 M /S SEI Solar Power Pvt. Ltd . Chindhanur village, 

GESCOM 
Chincoli taluk, Gulbarga 
5 M /s Dhruv Mikose Private Limited Chindhanur village , Chincholi 

GESCOM 
taluk , Gulbarga 
6 | M /s Non Conventional Energy Tuggaldoni village, Kushtagi 

0 . 75 

GESCOM 
projects India Pvt Ltd . 

taluk , Kollpal dist. 
7 | M /s Soma Enterprise Limited Attibele, Bangalore rural 

BESCOM 
8 | Inram Solar Private Limited Chindhanur village , Chincholi 

GESCOM 
taluk , Gulbarga district. 
9 | M /s Green O Projects Private Halaganahalli village 

BESCOM 
Limited 

Gowribidanur taluk, 

Chikkabalapur dist. 
10 | M / s Chinmay Motors Palkimanya , Mudhol Taluk , 

- 2 

HESCOM 
Bagalkot dist. 
11 | M / s Cronimet alloys India Limited | Nanjangud taluk , Mysore district. 

CESC 
TOTAL 

20 . 75 
The Managing Director, BESCOM is hereby authorized to enter into MOU with 11 project proponents on behalf of other 3 
ESCOM s i.e HESCOM /GESCOM /CESC also , duly following the guidelines of RPSSGP . 

By Order and in the name of the Governor of Karnataka 

S . J. SAMPATH KUMAR 
P . R . No. 1852 

Under Secretary to Government 

Energy Department 

ತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸೃಜನಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಯೋಜನೆಗಳನ್ನು ಸರ್ಕಾರದ ಇಲಾಖೆಗಳು ಹಾಗೂ ಸಂಸ್ಥೆಗಳಲ್ಲಿ 

ಜಾರಿಗೆ ತರುವ ಸಲುವಾಗಿ ಚಾಲೆಂಜ್ ಫಂಡ್ ಸ್ಥಾಪಿಸುವ ಬಗ್ಗೆ . 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 92 ಇಅಸು 2009 , ಬೆಂಗಳೂರು, ದಿನಾಂಕ: 8ನೇ ಜುಲೈ 2010. 
2009 -10ನೇ ಸಾಲಿನ ರಾಜ್ಯ ಆಯವ್ಯಯದಲ್ಲಿ , ಸರ್ಕಾರವು ಸೃಜನಾತ್ಮಕವಾದ ಹಾಗೂ ಪರಿಣಾಮಕಾರಿಯಾದ ಯೋಜನೆಗಳನ್ನು ಜಾರಿಗೆ 
ತರುವ ಸರ್ಕಾರದ ಇಲಾಖೆಗಳು ಹಾಗೂ ಸಂಸ್ಥೆಗಳಿಗೆ ರೂ . 10 .00 ಕೋಟಿಗಳ ( ಹತ್ತು ಕೋಟಿ ರೂಪಾಯಿಗಳು ಮಾತ್ರ) ಚಾಲೆಂಜ್ ಫಂಡ್‌ನ್ನು 
ಸ್ಥಾಪಿಸಲು ಪ್ರಸ್ತಾಪಿಸಿದೆ . ಚಾಲೆಂಜ್ ಫಂಡ್‌ನ ಸ್ವಲ್ಪ ಪ್ರಮಾಣದ ಮೊತ್ತವನ್ನು ಏಕವ್ಯಕ್ತಿ/ ಗುಂಪು ಅಥವಾ ಸಂಸ್ಥೆಯಾಗಲೀ ಆಡಳಿತದ ಉನ್ನತೀಕರಣಕ್ಕೆ 
ಉಪಯುಕ್ತವಾದ ಪೈಲೆಟ್ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಪ್ರಶಸ್ತಿಗಾಗಿ ಗುರುತಿಸಲು ಒದಗಿಸಲಾಗುವುದು. ಸಚಿವ ಸಂಪುಟವು ಈ 
ಯೋಜನೆಯನ್ನು ದಿನಾಂಕ: 28 - 01 - 2010 ರಂದು ಅನುಮೋದಿಸಿರುತ್ತದೆ. ಅದರಂತೆ, ಕೆಳಕಂಡ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ. 
ಯೋಜನೆಯ ಉದ್ದೇಶ:- ಈ ಚಾಲೆಂಜ್ ಫಂಡ್‌ನ ಉದ್ದೇಶವೇನೆಂದರೆ , ಸರ್ಕಾರದ ಅಧಿಕಾರಿ/ ಸಿಬ್ಬಂದಿ/ಸರ್ಕಾರದ ಅಧಿಕಾರಿಗಳು/ ಸಿಬ್ಬಂದಿಗಳ 
ಗುಂಪು/ ಮತ್ತು ಸರ್ಕಾರದ ಸಂಸ್ಥೆ ಇವರುಗಳಿಂದ ಕೆಳಕಂಡ ಯಾವುದಾದರೂ ಗುರಿಗಳನ್ನು ಸಾಧಿಸಲು ಪ್ರಯೋಗಾತ್ಮಕ ಯೋಜನೆಗಳನ್ನು 
ಅನುಷ್ಠಾನಗೊಳಿಸುವ ಸಲುವಾಗಿ ಸೃಜನಾತ್ಮಕ ವಿಚಾರಗಳನ್ನು ಅಥವಾ ತಂತ್ರಜ್ಞಾನದ ಅಂಶಗಳನ್ನು ಬೆಂಬಲಿಸುವುದು. 

ಪ್ರಸ್ತುತ ಇರುವ ಸೇವೆಯಲ್ಲಿ ಗುಣಮಟ್ಟವನ್ನು ಉತ್ತಮಗೊಳಿಸುವುದು; 

ಸೇವೆಯನ್ನು ನೀಡುವಲ್ಲಿ ವೆಚ್ಚವನ್ನು ಕಡಿತಗೊಳಿಸುವುದು ; 
ಇ) ಜನರ ಅನುಕೂಲಕ್ಕಾಗಿ ಹೊಸ ಸಾರ್ವಜನಿಕ ಸೇವೆಯನ್ನು ಆರಂಭಿಸುವುದು; 
ಈ ) ಆಡಳಿತ/ನಿರ್ವಹಣೆಯನ್ನು ಉತ್ತಮಗೊಳಿಸುವುದು; 
ev ) ಸಂಪನ್ಮೂಲ ಸಂಗ್ರಹದಲ್ಲಿ ಪ್ರಗತಿ ಅಥವಾ ಹೊಸ ಸಂಪನ್ಮೂಲ ಮೂಲವನ್ನು ಒದಗಿಸುವುದು . 

ಊ ) ಸೃಜನಾತ್ಮಕವಾದ ಅಂಶ ಅಥವಾ ತಂತ್ರಜ್ಞಾನ ಹೊಂದಿದ ಉತ್ತಮ ಪೈಲೆಟ್ ಪ್ರಾಜೆಕ್ಟ್‌ಗಳನ್ನು ಆಹ್ವಾನಿಸುವುದು; 
ಯೋಜನೆಯ ಪ್ರಾಮುಖ್ಯತೆ: 

ಈ ಪ್ರಸ್ತಾವನೆಯು ಸೃಜನಾತ್ಮಕವಾದ ಅಂಶ ಅಥವಾ ತಂತ್ರಜ್ಞಾನವನ್ನು ಒಳಗೊಂಡಿರತಕ್ಕದ್ದು. ಈ ಚಾಲೆಂಜ್ ಫಂಡ್ ಸೃಜನಾತ್ಮಕ 
ವಿಚಾರಗಳನ್ನು ಹಾಗೂ ತಂತ್ರಜ್ಞಾನವನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಪ್ರಯೋಗಾತ್ಮಕ ಯೋಜನೆ ನಿರ್ವಹಿಸಲು ತಗಲುವ 
ವೆಚ್ಚವನ್ನು ಭರಿಸುತ್ತದೆ. ಪ್ರಸ್ತಾವನೆಗಳು ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಬಹುದಾದ ಅಭಿವೃದ್ದಿಯ ಅಂಶಗಳನ್ನೊಳಗೊಂಡಂತೆ ಮಾನದಂಡಗಳನ್ನು 
ಹೊಂದಿರತಕ್ಕದ್ದು; ಮತ್ತು ಅಂತಹ ಮಾನದಂಡಗಳ ಮೇಲ್ವಿಚಾರಣೆಗಾಗಿ ಹೊಂದಿರಬಹುದಾದ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವುದು . 
ಪ್ರಸ್ತಾವನೆಯನ್ನು ಯಾವುದೇ ಹಂತದಲ್ಲಿ ಆರಂಭಿಸಬಹುದಾಗಿದ್ದು, ಆಧಾರಸಹಿತವಾದ ಹಾಗೂ ಸ್ಪರ್ಧಾತ್ಮಕ ಪ್ರಕ್ರಿಯೆಯ ಮೂಲಕ ಬೃಹತ್ 
ಪ್ರಮಾಣದಲ್ಲಿ ನಿರ್ವಹಿಸಲು ಪರಿಣಾಮಕಾರಿಯಾಗಿರತಕ್ಕುದಾದ ಉತ್ತಮವಾದ ಪ್ರಸ್ತಾವನೆಯನ್ನು ಮಾತ್ರ ಪರಿಗಣಿಸಲಾಗುವುದು. ಪ್ರಸ್ತಾವನೆಯು 


೨೬೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ - ೧ 


ಯೋಜನೆಯನ್ನು ಉನ್ನತೀಕರಿಸಲು ಸಾಧ್ಯವಾಗಿರುವಂತಹ ಆಧಾರ ಸಹಿತವಾದ ಮತ್ತು ಮಾರಾಟದ ಉದ್ದೇಶವಿಲ್ಲದ ತಂತ್ರಜ್ಞಾನವನ್ನು ಸ್ಪಷ್ಟವಾಗಿ 
ಹೊಂದಿರತಕ್ಕದ್ದು. ಮಾರಾಟದ ಉದ್ದೇಶವಿರುವ ಪ್ರಸ್ತಾವನೆಗಳನ್ನು ಪ್ರೋತ್ಸಾಹಿಸಬಾರದು. 
ಪ್ರಸ್ತಾವನೆಯ ರಚನೆ ಕೆಳಕಂಡಂತೆ ಇರತಕ್ಕದ್ದು: 

1. ಪ್ರಸ್ತಾವನೆಯ ರಚನೆ ಸಂಕ್ಷಿಪ್ತವಾಗಿರಬೇಕು; 
2. ಕಂಡಿಕೆ ( 2) ರಲ್ಲಿನ ಉದ್ದೇಶವನ್ನು ಪ್ರಸ್ತಾವನೆಯ ಮಾರ್ಗಸೂಚಿಗಳು ಹೊಂದಿರತಕ್ಕದ್ದು; 
3. ಪ್ರಸ್ತಾವನೆಯು ಯಾವ ರೀತಿಯಲ್ಲಿ ಮಾರಾಟದ ಉದ್ದೇಶವಿಲ್ಲದ್ದು? 
4 . ಯೋಜನೆಗೆ ತಕ್ಕಂತೆ ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಿದ ಅಭಿವೃದ್ದಿಯ ಅಂಶಗಳನ್ನು ಅಳೆಯುವ ಮಾನದಂಡಗಳೇನು ? 
5. ಪ್ರಸ್ತಾವನೆಯ ಉನ್ನತೀಕರಣದ ವಿಧಾನಗಳನ್ನು ತಿಳಿಸುವುದು ; 
6. ಕೆಟಿಪಿಪಿ ಆಕ್ಸ್ ಅಡಿ ವಿನಾಯಿತಿ ನೀಡುವ ಅಗತ್ಯವಿದೆಯೇ ಅಥವಾ ಇಲ್ಲವೆ? ಹಾಗಿದ್ದಲ್ಲಿ ಕಾರಣಗಳನ್ನು ನಮೂದಿಸುವುದು. 
7. ಪ್ರಸ್ತಾವನೆಯನ್ನು ಮೂರನೇಯವರಿಂದ ಮೌಲ್ಯಮಾಪನ ಮಾಡಿಸಲು ಇರುವ ವ್ಯವಸ್ಥೆಗಳು; 
8. ಪ್ರಸ್ತಾವನೆಯ ವೆಚ್ಚ: 
9. ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ರಚನೆ ( ಪೈಲಟ್ ಪ್ರಾಜೆಕ್ಟ್ ಆಗಿರುವುದರಿಂದ, ಸಿಬ್ಬಂದಿಯ ಸೃಜನೆಯನ್ನು ನಿರೀಕ್ಷಿಸುವಂತಿಲ್ಲ) 
10 . ಪ್ರಾಜೆಕ್ಟ್ಗಳ ಅನುಷ್ಠಾನವು ಸಂಬಂಧಿಸಿದ ಸರ್ಕಾರದ ಇಲಾಖೆಗಳು/ ಸರ್ಕಾರದ ಏಜೆನ್ಸಿಗಳ ಮುಖಾಂತರ ಮಾತ್ರ ನಡೆಯತಕ್ಕದ್ದು ; 

(ಮೇಲ್ಕಂಡ ವಿವರಗಳನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧ - 2ರಲ್ಲಿ ಮಾಹಿತಿಗಾಗಿ ಪುನರುಚ್ಚರಿಸಲಾಗಿದೆ) 

ಉನ್ನತಾಧಿಕಾರದ ಸಮಿತಿಯು ಪೈಲಟ್ ಪ್ರಾಜೆಕ್ಟ್ ಪ್ರಸ್ತಾವನೆಗಳನ್ನು ಈ ಕೆಳಗಿನ ವರ್ಗಗಳಲ್ಲಿ ಪರಿಗಣಿಸುವುದು. 
1. ಏಕವ್ಯಕ್ತಿ ಅಧಿಕಾರಿ/ನೌಕರ 
2 . ಗುಂಪು ಮತ್ತು 
3. ಸಂಸ್ಥೆ 

ಉನ್ನತಾಧಿಕಾರದ ಸಮಿತಿಯ ಶಿಫಾರಸಿನನ್ವಯ , ಉನ್ನತೀಕರಣಕ್ಕೆ ಆಯ್ಕೆಯಾದ ಪೈಲಟ್ ಪ್ರಾಜೆಕ್ಟ್ಗಳಿಗೆ ಅಗತ್ಯವಿದ್ದಲ್ಲಿ, ಆರ್ಥಿಕ ಇಲಾಖೆಯು 
ಕೆಟಿಪಿಪಿ ಕಾಯ್ದೆಗೆ ವಿನಾಯಿತಿ ನೀಡುವುದು ಹಾಗೂ ಸಿಆಸುಇ (ಸೇವಾ ನಿಯಮಗಳು ) ವಿಭಾಗವು ಕರ್ನಾಟಕ ನಾಗರೀಕ ಸೇವಾ ( ನಡತೆ 
ನಿಯಮಗಳು) ನಿಯಮಗಳಿಗೆ ಅವಶ್ಯವಿದ್ದಲ್ಲಿ ವಿನಾಯಿತಿನೀಡುವುದು. 
ನಾಮನಿರ್ದೇಶನದ ಪ್ರಾಧಿಕಾರಿಗಳು : 

ಯಾವುದೇ ಹಂತದಿಂದ ಕಳುಹಿಸಲ್ಪಡುವ ಪ್ರಸ್ತಾವನೆಗಳನ್ನು ಸಂಬಂಧಪಟ್ಟ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳ ಅಥವಾ 
ಇಲಾಖಾ ಮುಖ್ಯಸ್ಥರ ಶಿಫಾರಸ್ಸಿನೊಂದಿಗೆ ಸಿಆಸುಇ ( ಆಸು) ವಿಭಾಗಕ್ಕೆ ಕಳುಹಿಸಬಹುದು. 
ನಾಮನಿರ್ದೇಶನಗಳ ನಿರ್ವಹಣೆ: 

ಪ್ರಸ್ತಾವನೆಯ ಅನುಮೋದನೆಯ ಉದ್ದೇಶಕ್ಕಾಗಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಕೆಳಕಂಡಂತೆ ಉನ್ನತಾಧಿಕಾರದ 
ಸಮಿತಿಯನ್ನು ಈ ಮೂಲಕ ರಚಿಸಲಾಗಿದೆ. 
ಅ) ಸರ್ಕಾರದ ಮುಖ್ಯ ಕಾರ್ಯದರ್ಶಿ 

ಅಧ್ಯಕ್ಷರು 
ಆ) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಸದಸ್ಯರು 
ಸರ್ಕಾರದ ಅಭಿವೃದ್ಧಿ ಆಯುಕ್ತರು 

ಸದಸ್ಯರು 
ಈ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
ಉ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನಾ ಇಲಾಖೆ 

- ಸದಸ್ಯರು 
ಊ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ಸದಸ್ಯರು 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಋ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ( ಇ - ಆಡಳಿತ) ಸಿಆಸುಇ (ಆಡಳಿತ ಸುಧಾರಣೆ ) 

- ಸದಸ್ಯರು 
ಎ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ - ಸದಸ್ಯ -ಕಾರ್ಯದರ್ಶಿ 

ಇಲಾಖೆ ( ಆಡಳಿತ ಸುಧಾರಣೆ) 

ಪೈಲೆಟ್ ಪ್ರಾಜೆಕ್ಟ್‌ಗಳನ್ನು ಉನ್ನತೀಕರಣಕ್ಕೆ ಪರಿಗಣಿಸುವ ಮೊದಲು, ಅದರ ಯಶಸ್ಸಿನ ಮೌಲ್ಯಮಾಪನವನ್ನು ಪ್ರತ್ಯೇಕ ಏಜೆನ್ಸಿಯ ಮೂಲಕ , 
ಉನ್ನತಾಧಿಕಾರದ ಸಮಿತಿಯ ಶಿಫಾರಸ್ಸಿನನ್ವಯ , ನಡೆಸುವುದು. ಪೈಲಟ್ ಪ್ರಾಜೆಕ್ಟ್ಗಳ ಅನುಷ್ಠಾನಕ್ಕಾಗಿ ತಗಲುವ ವೆಚ್ಚವನ್ನು ಉನ್ನತಾಧಿಕಾರದ 
ಸಮಿತಿಯು ನಿರ್ಧರಿಸುವುದು ಹಾಗೂ ಸದರಿ ವೆಚ್ಚವನ್ನು ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ, ಚಾಲೆಂಜ್ ಫಂಡ್‌ಗಾಗಿ ಒದಗಿಸಿರುವ 
ಅನುದಾನದಿಂದ ಭರಿಸುವುದು. ಈ ಪೈಲಟ್ ಪ್ರಾಜೆಕ್ಗಳ ಅನುಷ್ಠಾನವನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ನಿರ್ವಹಿಸುವುದು. ಇದಕ್ಕೆ 
ಸಂಬಂಧಿಸಿದ ವರದಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು ಅವರ ಶಿಫಾರಸ್ಸಿನೊಂದಿಗೆ ಸಿಆಸುಇ ( ಆಸು), 
ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳುಹಿಸತಕ್ಕದ್ದು. 
ಪ್ರಶಸ್ತಿ: 

* ಈ ಯೋಜನೆಯಡಿಯ ಪ್ರಶಸ್ತಿಗಳನ್ನು ಅಧಿಕಾರಯುತ ಸಮಿತಿಯ ಶಿಫಾರಸಿನನ್ವಯ ನೀಡಲಾಗುವುದು. ಈ ಪ್ರಶಸ್ತಿಗಳನ್ನು ಪೈಲಟ್ 
ಪ್ರಾಜೆಕ್ಟ್ಗಳ ಉದ್ದೇಶ ಮತ್ತು ಸಾಧನೆಯನ್ನು ಯಶಸ್ವಿ ಅನುಷ್ಠಾನದ ನಂತರವೇ ನೀಡಲಾಗುವುದೇ ವಿನಃ ಅದಕ್ಕೆ ಮೊದಲೇ ಅಲ್ಲ ರಾಜ್ಯ ಸರ್ಕಾರದ 
ಸೇವೆಯಲ್ಲಿರುವ ಯಾವುದೇ ಅಧಿಕಾರಿಯು ವೈಯಕ್ತಿಕವಾಗಿ/ ಗುಂಪಾಗಲೀ ಅಥವಾ ಸಂಸ್ಥೆಯಾಗಲೀ ಈ ಪ್ರಶಸ್ತಿಗೆ ಅರ್ಹವಾಗಿರುತ್ತವೆ. 
ಗುಂಪು / ಸಂಸ್ಥೆಯಡಿ, ನಾಮನಿರ್ದೇಶಿತ ಸದಸ್ಯರು ಯೋಜನೆಯಲ್ಲಿ ಕ್ರಿಯಾತ್ಮಕವಾಗಿ ಹಾಗೂ ನೇರವಾಗಿ ಭಾಗಿಯಾಗಿರತಕ್ಕದ್ದು. ಈ ಯೋಜನೆಯಡಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೬೯ 


ಗರಿಷ್ಟ 15 ಪ್ರಶಸ್ತಿಗಳನ್ನು ನೀಡಲಾಗುವುದು . ಅಂದರೆ, ಪ್ರತಿ ವ್ಯಕ್ತಿ/ಗುಂಪು/ಸಂಸ್ಥೆ ವಿಭಾಗದಲ್ಲಿ ಐದೈದು ಪ್ರಶಸ್ತಿಗಳನ್ನು ಮಾತ್ರ ಪ್ರತ್ಯೇಕವಾಗಿ 
ಒಳಗೊಂಡಿರುತ್ತದೆ ಮತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ . 

1. ಪ್ರಮಾಣ ಪತ್ರ 
2 . ನಗದು ಪ್ರಶಸ್ತಿ 

ವೈಯಕ್ತಿಕ ವಿಭಾಗದಲ್ಲಿ , ಪ್ರಶಸ್ತಿ ಮೊತ್ತವು ರೂ . 1.00 ಲಕ್ಷಗಳಾಗಿರುತ್ತದೆ (ಒಂದು ಲಕ್ಷ ರೂಪಾಯಿಗಳು ಮಾತ್ರ) ಗುಂಪು ವಿಭಾಗದಲ್ಲಿ, ಪ್ರಶಸ್ತಿ 
ಮೊತ್ತವು, ಗುಂಪಿನ ಪ್ರತಿ ಸದಸ್ಯನಿಗೆ ಗರಿಷ್ಠ ರೂ . 1.00 ಲಕ್ಷಗಳ ( ಒಂದು ಲಕ್ಷ ರೂಪಾಯಿಗಳು 
ಲಕ್ಷಗಳಾಗಿರುತ್ತದೆ. ( ಐದು ಲಕ್ಷ ರೂಪಾಯಿಗಳು ಮಾತ್ರ) ( ಗುಂಪಿನಲ್ಲಿ 5 ಜನರಿಗಿಂತ ಹೆಚ್ಚು ಸದಸ್ಯರಿದ್ದಲ್ಲಿ , ಪ್ರಶಸ್ತಿ ಮೊತ್ತವು ಅವರುಗಳಲ್ಲಿ ಸಮನಾಗಿ 
ಹಂಚಿಕೆಯಾಗುತ್ತದೆ). ಸಂಸ್ಥೆ ವಿಭಾಗದಲ್ಲಿ ಪ್ರಶಸ್ತಿ ಮೊತ್ತವು ರೂ . 10.00 ಲಕ್ಷಗಳಾಗಿರುತ್ತದೆ ( ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) 
ಅನುದಾನದ ಹಂಚಿಕೆ: 

ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ “2070- 00 -800 -0- 15 - 059 ಆಡಳಿತ ಸುಧಾರಣೆ- ಸವಾಲು ನಿಧಿ - ಇತರೆ ಖರ್ಚು ” ಅಡಿಯಲ್ಲಿ 
ಭರಿಸತಕ್ಕದ್ದು. 
ಪ್ರಶಸ್ತಿ ಪ್ರಧಾನ: 

ಸದರಿ ಪ್ರಶಸ್ತಿಗಳನ್ನು ಇದೇ ಉದ್ದೇಶಕ್ಕಾಗಿ ವಿಶೇಷವಾಗಿ ಆಯೋಜಿಸಲಾಗುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರಿಂದ ಪ್ರಧಾನ ಮಾಡಲಾಗುವುದು. 
ಪ್ರಶಸ್ತಿಗಾಗಿ ಇತರೆ ಸಾಮಾನ್ಯ ಷರತ್ತುಗಳು : 
1. ಪ್ರಶಸ್ತಿ ಪಡೆದವರು ಮುಂದಿನ ಅವನ/ಅವಳ ಸೇವಾವಧಿಯಲ್ಲಿ (ವೈಯಕ್ತಿಕ ವಿಭಾಗದಲ್ಲಿ) ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಲ್ಲಿ, 

ಪಡೆಯುವ ಷರತ್ತಿಗೆ ಒಳಪಟ್ಟಿರುತ್ತದೆ. ಸಂಸ್ಥೆ ವಿಭಾಗದಲ್ಲಿ ಪ್ರಶಸ್ತಿ ಘೋಷಣೆಯ ನಂತರ, ಸದರಿ ಸಂಸ್ಥೆಯು 
ಕೇಂದ್ರ/ ರಾಜ್ಯ ಸರ್ಕಾರದಿಂದ ಬ್ಲಾಕ್ ಲಿಸ್ಟ್‌ಗೆ ಒಳಪಟ್ಟಲ್ಲಿ , ಪ್ರಶಸ್ತಿಯನ್ನು ಹಿಂಪಡೆಯಲಾಗುವುದು; 
ಸರ್ಕಾರವು ಪ್ರಶಸ್ತಿಯನ್ನು ಹಿಂಪಡೆಯಲು ಅಥವಾ ರದ್ದುಗೊಳಿಸಲು ಅಥವಾ ಪ್ರಶಸ್ತಿಯ ದಾಖಲೆ ಪುಸ್ತಕದಿಂದ 

ವೈಯಕ್ತಿಕ /ಗುಂಪು/ ಸಂಸ್ಥೆ ವಿಭಾಗದ ಪ್ರಶಸ್ತಿ ಪಡೆದವರ ಹೆಸರನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ; 
3. ಈ ಯೋಜನೆಯಡಿ ಪ್ರಶಸ್ತಿ ಘೋಷಣೆಯಾದ ವ್ಯಕ್ತಿ/ಗುಂಪು /ಸಂಸ್ಥೆಯು ಅನುಬಂಧ -1ರನ್ವಯ ಕರಾರು ಪತ್ರವನ್ನು ಮಾಡಿಕೊಳ್ಳತಕ್ಕದ್ದು . 

ಈ ಕರಾರು ಪತ್ರವು ಪ್ರಶಸ್ತಿ ಪಡೆದವರು ಪ್ರಶಸ್ತಿಯನ್ನು ಹಿಂದಿರುಗಿಸಲು ಅಥವಾ ವ್ಯಕ್ತಿ /ಗುಂಪು/ ಸಂಸ್ಥೆಯ ಹೆಸರನ್ನು ಪ್ರಶಸ್ತಿ ದಾಖಲೆ 

ಪುಸ್ತಕದಿಂದ ತೆಗೆದು ಹಾಕುವ ಹಕ್ಕನ್ನು ಒಳಗೊಂಡಿರತಕ್ಕದ್ದು ; 
4. ಈ ಯೋಜನೆಯಡಿ ಪ್ರಶಸ್ತಿ ಪಡೆದ ವ್ಯಕ್ತಿ/ ಗುಂಪು/ ಸಂಸ್ಥೆಯು ಯಾವುದೇ ಸರ್ಕಾರ/ ಮಂಡಳಿ /ಕಂಪನಿ / 

ಕಾರ್ಪೊರೇಷನ್ / ಪ್ರಾಧಿಕಾರ /ಸ್ವಾಯತ್ತ ಸಂಸ್ಥೆಗಳು ಯಾವುದೇ ಯೋಜನೆಯಡಿ ಯಾವುದೇ ಬೇಡಿಕೆ, ವಿಶೇಷ ಪರಿಗಣನೆ, ಪರಿಹಾರ, 

ಪ್ರಾಮುಖ್ಯತೆ ಪಡೆಯಲು ಅರ್ಹತೆ ಹೊಂದಿರುವುದಿಲ್ಲ; 
5 . ಪ್ರಶಸ್ತಿಯನ್ನು ನೀಡಿದ/ ಹಿಂಪಡೆದ ಬಗೆಗಿನ ವಿವರಗಳು ಅಥವಾ ಪುನರ್‌ ಪ್ರಧಾನ ಮಾಡಿದ ವಿವರಗಳನ್ನು ಕರ್ನಾಟಕ ಗೆಜೆಟ್‌ನಲ್ಲಿ 

ಪ್ರಕಟಿಸುವುದು; 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 270 ವೆಚ್ಚ- 12 / 0 , ದಿನಾಂಕ: 18 - 06 - 2010ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ.. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಬ್ದುಲ್ ರೆಹಮಾನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಆಸು- ತರಬೇತಿ) 


2 . 


ಅನುಬಂಧ - 1 


ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 92 ಇಆಸು 2009, ದಿನಾಂಕ: 08 - 07 -2010ಕ್ಕೆ 

ಕರಾರು ಪತ್ರ 
ನಾನು ಶ್ರೀ ...... 

...ಚಾಲೆಂಜ್ ಫಂಡ್ ಯೋಜನೆಯಡಿ ಪ್ರಶಸ್ತಿ 
ಸ್ವೀಕರಿಸಿದ್ದು, ಈ ಮೂಲಕ ಘೋಷಿಸುವುದೇನೆಂದರೆ , ಈ ಪ್ರಶಸ್ತಿಗೆ ಸಂಬಂಧಪಟ್ಟ ನಿಬಂಧನೆ ಮತ್ತು ಷರತ್ತುಗಳನ್ನು ನಾನು /ನಾವು ಓದಿರುತ್ತೇನೆ/ ವೆ 
ಮತ್ತು ಅರ್ಥೈಸಿಕೊಂಡಿರುತ್ತೇನೆ/ ವೆ. ಈ ಪ್ರಶಸ್ತಿಯನ್ನು ವಾಪಸ್ಸು ಪಡೆದಲ್ಲಿ ಮತ್ತು ನನ್ನ ಹೆಸರನ್ನು ಪ್ರಶಸ್ತಿ ದಾಖಲೆ ಪುಸ್ತಕದಿಂದ ತೆಗೆದುಹಾಕಿದಲ್ಲಿ 
ಅಥವಾ ರದ್ದುಗೊಳಿಸಿದಲ್ಲಿ ನನ್ನಿಂದ/ ನಮ್ಮ ಗುಂಪಿನಿಂದ/ ನಮ್ಮ ಸಂಸ್ಥೆಯಿಂದ ಪಡೆದ/ಸ್ವೀಕರಿಸಿದ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸುತ್ತೇನೆ/ವೆಂದು ಈ 
ಮೂಲಕ ಘೋಷಿಸುತ್ತೇನೆ/ ವೆ. 
ದಿನಾಂಕ: 

ಪ್ರಶಸ್ತಿ ಸ್ವೀಕರಿಸಿದವರ ಸಹಿ 
ಸಾಕ್ಷಿಗಳು: 


೨೬೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ- ೧ 


ಅನುಬಂಧ - 2 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 92 ಇಸು 2009, ದಿನಾಂಕ: 08- 07 -2010ಕ್ಕೆ 
1. ಪ್ರಸ್ತಾವನೆಯ ರಚನೆ ಸಂಕ್ಷಿಪ್ತವಾಗಿರಬೇಕು. 
2. ಕಂಡಿಕೆ ( 2) ರಲ್ಲಿನ ಉದ್ದೇಶವನ್ನು ಪ್ರಸ್ತಾವನೆಯ ಮಾರ್ಗಸೂಚಿಗಳು ಹೊಂದಿರತಕ್ಕದ್ದು; 
3. ಪ್ರಸ್ತಾವನೆಯು ಯಾವ ರೀತಿಯಲ್ಲಿ ಮಾರಾಟದ ಉದ್ದೇಶವಿಲ್ಲದ್ದು? 
4. ಯೋಜನೆಗೆ ತಕ್ಕಂತೆ ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಿದ ಅಭಿವೃದ್ಧಿಯ ಅಂಶಗಳನ್ನು ಅಳೆಯುವ ಮಾನದಂಡಗಳೇನು? 
5. ಪ್ರಸ್ತಾವನೆಯ ಉನ್ನತೀಕರಣದ ವಿಧಾನಗಳನ್ನು ತಿಳಿಸುವುದು; 

ಕೆಟಿಪಿಪಿ ಆಕ್ಸ್ ಅಡಿ ವಿನಾಯಿತಿ ನೀಡುವ ಅಗತ್ಯವಿದೆಯೇ ಅಥವಾ ಇಲ್ಲವೇ ? ಅಗತ್ಯವಿದ್ದಲ್ಲಿ ಕಾರಣಗಳನ್ನು ನೀಡುವುದು. 
7. ಪ್ರಸ್ತಾವನೆಯನ್ನು ಮೂರನೆಯವರಿಂದ ಮೌಲ್ಯಮಾಪನ ಮಾಡಿಸಲು ಇರುವ ವ್ಯವಸ್ಥೆಗಳು; 
8. ಪ್ರಸ್ತಾವನೆಯ ವೆಚ್ಚ: 
9. ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ರಚನೆ (ಪೈಲಟ್ ಪ್ರಾಜೆಕ್ಟ್ ಆಗಿರುವುದರಿಂದ ಸಿಬ್ಬಂದಿಯ ಸೃಜನೆಯನ್ನು ನಿರೀಕ್ಷಿಸಿರುವುದಿಲ್ಲ); 
10 . ಪ್ರಾಜೆಕ್ಟ್ಗಳ ಅನುಷ್ಠಾನವು ಸಂಬಂಧಿಸಿದ ಸರ್ಕಾರದ ಇಲಾಖೆಗಳು / ಸರ್ಕಾರದ ಏಜೆನ್ಸಿಗಳ ಮುಖಾಂತರ ನಡೆಯತಕ್ಕದ್ದು ; 

( ಅಬ್ದುಲ್ ರೆಹಮಾನ್ ) 
ಪಿ . ಆರ್‌. 1853 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಆಸು - ತರಬೇತಿ) 
INFRASTRUCTURE DEVELOPMENT SECRETARIAT 
Sub : Release of funds for the Development of new airport at Bellary . 
Read : 1 . G . O . No . IDD 120 DIA 2008 dated 6 -10- 2008. 
2 . G . 0 . No . IDD 120 DIA 2008 dated 25-10-2008. 

G. 0 . No . IDD 120 DIA 2008 dated 29- 08 -2009. 
4 . G. 0 . No. IDD FD 483 BRS 2009 dated 30- 03-2010. 

G . O . No . IDD 120 DIA 2008 dated: 30-03- 2010. 

6 . Letter No. KIADB /PEAA. PA/ sAAEÀé/ 2003/ 3451/ dated 01 -06 -2010. 
Preamble : 


೧ 


೧ 


In G .O dated 6 . 10 .2008 read at Sl. No. ( 1) above sanction was accorded for establishment of a new airport at Bellary 
through Public Private Partnership (PPP ) on BoT basis on certain terms and conditions . 


2. Airport Authority of India (AAI) was requested to conduct site visit and to assess feasibility for development of 
new airport at Bellary . AAlhas conducted the feasibility study for this airport. In G . O . dated 25 -10 -2008 read at Sl. No. (2) above an 
amount of Rs . 3,42,151/ -was released to AAI being the consultancy fees for feasibility study . 

3. In G .O dated 29.08 -2009 read at Sl.No. (3) above, an amount of Rs. 12.00 crores has been released to the 
CEO , KIADB for the payment of 40 % of the cost of acquiring 900 acres (700 + 200 ) of land for the development of the new Bellary 
airport . 

4. In G .O . read at Sl.No.(5 ) above, Finance Department had accorded sanction for the re -appropriation of a sum of 
Rs. 5163. 20 lakhs under the major Head of Account 5465 capital outlay on general financial and trading institutions during 2009 - 10 
for the development of Hubli airport and Bellary airports. Accordingly an amount of Rs. 35 .00 crores was released through 
reappropriation for paymentof compensation to the land owners for the land notified for Bellary Airport. 

5. In letter dated 01-06 -2010 the C .E .O . & E.M , KIADB has sent proposal for release of Rs. 74,93,81,100 - 00 for 
paymentof compensation to the land owners of land notified for Bellary Airport. 

The proposal of KIADB for release of funds has been examined and hence the following order. 
Government Order No .: IDD 120 DIA 2008 , Bangalore Dated : 12-07 - 2010 

The Government after careful examination of the proposal here by accords sanction for release of an amount of Rs. 
3500.00 lakhs (Rupees Three Thousand Five Hundred lakhs) only to the CEO , KIADB , Bangalore towards the payment of 
compensation for the land being acquired for the Bellary airport. 

2. The expenditure of Rs. 3500.00 lakhs shall be met from the funds available under the Head of Account “5465 
01-190 -1- 05 - 133 SDP Development of Minor Airports Special Development Plan during the year 2010 -11. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


೨೬೭೧ 


3. The Chief Executive Officer, & Executive Member, KIADB, Bangalore is authorized to draw the above amount 
of Rs. 3500 .00 lakhs on a payees receipt duly counter signed by the Under Secretary to Government, Infrastructure Development 
Department, Bangalore. 

4 . This order is issued with the Finance Department s concurrence vide Endorsement No . FD 1061 Exp - 1/2010 
dated 09-07-2010. 

By Order and in the name of the Governor of Karnataka 

K .S . VENUGOPAL 
P . R . No . 1854 

Under Secretary to Government (1/C ) 
Infrastructure Development Department 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಮಾನ್ಯ ಶಾಸಕರುಗಳ ಆಪ್ತ ಸಹಾಯಕರನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 9 ಶಿಸನೇ 96, ದಿನಾಂಕ: 28- 11 -96. 

2 ) ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 90 ಶಿಸನೇ 96 , ದಿನಾಂಕ : 16 - 12 - 96 
3) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 180 ಶಿಸನೇ 99, ದಿನಾಂಕ: 01 - 02 - 2000 . 
4) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 92 ಶಿಸನೇ 2000, ದಿನಾಂಕ: 16 - 08 - 2000 . 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 48 ಎಸ್‌ಆರ್‌ಆರ್ 2009, ದಿನಾಂಕ: 20 - 01 - 2010. 
6) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 177 ಆಹಿಸೇ 2009, ದಿನಾಂಕ: 23 - 02 - 2010 . 

ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಕಂ / ಸಿಬ್ಬಂದಿ- 1/4 2010 -11 

ದಿನಾಂಕ : 07 - 04 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ಮತ್ತು ( 2) ರ ಅಧಿಕೃತ ಜ್ಞಾಪನಗಳಲ್ಲಿ ಮಾನ್ಯ ಶಾಸಕರ ಆಪ್ತ ಸಹಾಯಕರನ್ನು ಒದಗಿಸುವ ಬಗ್ಗೆ ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮೇಲೆ ಓದಲಾದ ( 3) ರ ಆದೇಶದಲ್ಲಿ ಮೇಲೆ ಓದಲಾಗಿರುವ (1) ಮತ್ತು ( 2) ರ ಅಧಿಕೃತ ಜ್ಞಾಪನಗಳನ್ನು 
ಬಾಗಶಃ ಮಾರ್ಪಡಿಸಿ ರಾಜ್ಯ ಸರ್ಕಾರದ ಯಾವುದೆ ಇಲಾಖೆಗಳಲ್ಲಿನ ಗ್ರೂಪ್ ಸಿ ವೃಂದದ ನೌಕರರನ್ನು ಮಾನ್ಯ ಶಾಸಕರ ಆಪ್ತ ಸಹಾಯಕರಾಗಿ 
ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ . ಮೇಲೆ ಓದಲಾದ (4) ರ ಆದೇಶದಲ್ಲಿ ನಿಗಮ : ಮಂಡಳಿ: ಸ್ಥಳೀಯ ಸಂಸ್ಥೆಗಳು : ಸ್ವಾಯತ್ತ: ಶಾಸನಬದ್ದ ಸಂಸ್ಥೆಗಳ 
ಗ್ರೂಪ್ ಸಿ ವೃಂದದ ನೌಕರರನ್ನು ಷರತ್ತಿಗೊಳಪಟ್ಟು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅವಕಾಶ ನೀಡಿದೆ. ಮೇಲೆ ( 5) ರಲ್ಲಿ ಓದಲಾದ 
ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15ರನ್ವಯ ಮಾನ್ಯ ವಿಧಾನ ಸಭಾ ಮತ್ತು 
ವಿಧಾನ ಪರಿಷತ್ ಸದಸ್ಯರುಗಳ ಆಪ್ತ ಸಹಾಯಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೇಲೆ (6) ರಲ್ಲಿ ಓದಲಾದ 
ಆದೇಶದಲ್ಲಿ ಗ್ರೂಪ್ ಸಿ ವೃಂದದಲ್ಲಿ ಪ್ರಥಮ ದರ್ಜೆ ಸಹಾಯಕರ/ ದ್ವಿತೀಯ ದರ್ಜೆ ಸಹಾಯಕರ /ಶೀಘ್ರಲಿಪಿಗಾರರಿಗೆ ನಿಗಧಿಪಸಿರುವ ವಿದ್ಯಾರ್ಹತೆಯನ್ನು 
ಹೊಂದಿರುವ ಅಭ್ಯರ್ಥಿಗಳನ್ನು ಮಾತ್ರ ಅವರ ವಿದ್ಯಾರ್ಹತೆಯನುಸಾರ ಕಂದಾಯ ಇಲಾಖೆಯಲ್ಲಿ ಮಂಜೂರಾಗಿರುವ ಪ್ರಥಮ ದರ್ಜೆ 
ಸಹಾಯಕರ/ ದ್ವಿತೀಯ ದರ್ಜೆ ಸಹಾಯಕರ /ಶೀಘ್ರಲಿಪಿಗಾರರ ಹುದ್ದೆಗಳಿಗೆದುರಾಗಿ ಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ 
ನೇಮಕಾತಿ) ನಿಯಮಗಳು 1977ರ ನಿಯಮ 15(1)( ಬಿ)( ಗಿಖಖ)ರನ್ವಯ ಮಾನ್ಯ ಶಾಸಕರ ಆಪ್ತ ಸಹಾಯಕರಾಗಿ ಸರ್ಕಾರದಿಂದ ಅನುಮೋದಸಲ್ಪಟ್ಟ 
ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ನೇಮಿಸಲು ಅವಕಾಶ ನೀಡಿದೆ. ಮೇಲೆ ( 7) ರಲ್ಲಿ ಓದಲಾದ ಪತ್ರದಲ್ಲಿ 2 
ಇವರು ಮಾನ್ಯ ಶಾಸಕರು ಯಾದಗಿರಿ ವಿಧಾನಸಭಾ ಕ್ಷೇತ್ರ ಇವರು ಗುತ್ತಿಗೆ ಆಧಾರದ ಮೇಲೆ ತಮ್ಮ ಆಪ್ತ ಸಹಾಯಕರನ್ನು ನೇಮಿಸಲು ಕೋರಿದ್ದು, 
ಸದರಿಯವರ ವಿದ್ಯಾರ್ಹತೆಯು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಸಮಾನವಾಗಿದ್ದು ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು 
ಲಭ್ಯವಿಲ್ಲವೆಂದು ತಿಳಿಸಿ ಈ ಬಗ್ಗೆ ಸ್ಪಷ್ಟಿಕರಣ ಕೋರಿರುತ್ತಾರೆ. ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 131 ಆಹಿಸೇ 2010 ಬೆಂಗಳೂರು, ದಿನಾಂಕ : 20 - 05 - 2010 

ಸೂಕ್ತ ಪರಿಶೀಲನೆಯ ಯಾದಗಿರಿ ಜಿಲ್ಲಾ ಕಛೇರಿಯನ್ನಾಗಿ ಉನ್ನತೀಕರಿಸಲಾಗಿದ್ದು, ಯಾದಗಿರಿ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಖಾಲಿ ಹುದ್ದೆಗಳು 
ಲಭ್ಯವಿಲ್ಲದಿರುವ ಕಾರಣ ಎರಡು ಸಂಖ್ಯಾತಿರಿಕ್ತ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ ಅಥವಾ ಯಾದಗಿರಿ ಜಿಲ್ಲೆಯ 
ಕಂದಾಯ ಇಲಾಖೆಯಲ್ಲಿ ವಯೋ ನಿವೃತ್ತಿ ಅಥವಾ ಇನ್ನಿತರೆ ಕಾರಣಗಳಿಂದ ಎರಡು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಖಾಲಿಯಾಗುವವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಸೃಜಿಸಲಾಗಿದೆ . 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 609 ಸೇವೆಗಳು -1/2010 ದಿನಾಂಕ 30 - 04 - 2010ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ರುಕ್ಕಿಣಿ ದಿವಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಪಿ . ಆರ್‌. 1855 

( ಆಡಳಿತ - 1) 


೨೬೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ- ೧ 


ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2010- 11ನೇ ಸಾಲಿನಲ್ಲಿ ಇಲಾಖೆಯ ಅಂಗ ಸಂಸ್ಥೆಗಳ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ 

ಎರಡನೇ ಕಂತಿನ ಅನುದಾನ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 50 ವಿಶ್ರಮ 2010 , ದಿನಾಂಕ : 13 - 04 - 2010 . 

2 ) ಸದಸ್ಯ -ಕಾರ್ಯದರ್ಶಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ , ಬೆಂಗಳೂರು. ಇವರ ಪತ್ರ 

ಸಂಖ್ಯೆ : ಕ. ವಿ . ತಂ . ಅ / ಅ. ಬಿ./7 /2010 -11/ 203, ದಿನಾಂಕ: 16 - 04 - 2010 . 
3) ಕಾರ್ಯನಿರ್ವಾಹಕ ಕಾರ್ಯದರ್ಶಿ ( ಪ) ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, 

ಬೆಂಗಳೂರು, ಇವರ ಪತ್ರ ಸಂ .: 3 .1/ ಗ್ರಾಂಟ್ / ಜಿಒಕೆ /63 , ದಿ: 22 - 04 - 2010. 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು , ಬೆಂಗಳೂರು. ಇವರ 

ಪತ್ರ ಸಂಖ್ಯೆ : ಕರಾವಿಪ 1.15 / ಡಿಎಸ್‌ಟಿ/10 -11/ 6180 , ದಿ. 20 - 04 - 2010. 
5) ಆಡಳಿತಗಾರರು, ಜವಹರ್‌ಲಾಲ್ ನೆಹರು ತಾರಾಲಯ, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 

ಡಿಪಿ/ ಇಎಸ್‌ಟಿ/167 /2010 - 11 , ದಿನಾಂಕ: 16 - 07 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿನ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ , ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ , ವಿಜ್ಞಾನ ಮತ್ತು 
ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರಿಸಿ, 2010 - 11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425 - 60 - 200 -0 -- 
01( 101)( ಯೋ ) ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಒಟ್ಟು ರೂ . 340 .00 ಲಕ್ಷಗಳ ಅನುದಾನವನ್ನು ಕಲ್ಪಿಸಲಾಗಿದೆ. ಇದರ ಪೈಕಿ ಮೇಲೆ 
ಓದಲಾದ (2) ರಲ್ಲಿನ ಆದೇಶದಲ್ಲಿ ರೂ . 148.00 ಲಕ್ಷಗಳ ಅನುದಾನವನ್ನು ಮೊದಲನೇ ಹಾಗೂ 2ನೇ ಕಂತಾಗಿ 4 ಸಂಸ್ಥೆಗಳಿಗೆ ಈಗಾಗಲೇ ಬಿಡುಗಡೆ 
ಮಾಡಲಾಗಿದೆ. 

ಮೇಲೆ ಓದಲಾದ ( 2 ) ರಲ್ಲಿನ ಪತ್ರದಲ್ಲಿ ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ , ಬೆಂಗಳೂರು. ಇವರು 
2010 - 11ನೇ ಸಾಲಿನಲ್ಲಿ ಅಕಾಡೆಮಿಯ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಎರಡನೇ ಕಂತಿಗೆ ಪ್ರಸ್ತಾವನೆ ಸಲ್ಲಿಸಿ ಸಹಾಯಾನುದಾನ 
ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ (3) ರಲ್ಲಿನ ಪತ್ರದಲ್ಲಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, 
ಬೆಂಗಳೂರು. ಇವರು 2010 - 11ನೇ ಸಾಲಿನಲ್ಲಿ ಕೇಂದ್ರದ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಎರಡನೇ ಕಂತಿಗೆ ಪ್ರಸ್ತಾವನೆ ಸಲ್ಲಿಸಿ 
ಸಹಾಯಾನುದಾನ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ( 4) ರಲ್ಲಿನ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಬೆಂಗಳೂರು. ಈ 
ಸಂಸ್ಥೆಯೂ ಸಹ 2010 - 11ನೇ ಸಾಲಿನಲ್ಲಿ ಹಮ್ಮಿಕೊಂಡಿರುವ ವೈಜ್ಞಾನಿಕ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಎರಡನೇ ಕಂತಿಗೆ 
ಪ್ರಸ್ತಾವನೆ ಸಲ್ಲಿಸಿ ಸಹಾಯಾನುದಾನ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ (5) ರಲ್ಲಿನ ಪತ್ರದಲ್ಲಿ ನಿರ್ದೆಶಕರು, ಜವಾಹರ್‌ಲಾಲ್ ನೆಹರು ತಾರಾಲಯ , ಇವರು 2010 - 11ನೇ ಸಾಲಿನಲ್ಲಿ ತಾರಾಲಯದ 
ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಎರಡನೇ ಕಂತಿಗೆ ಪ್ರಸ್ತಾವನೆ ಸಲ್ಲಿಸಿ ಸಹಾಯಾನುದಾನ ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ . 
ಸದರಿ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 61 ವಿಶ್ರಮ 2010 ಬೆಂಗಳೂರು, ದಿನಾಂಕ : 19 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಕಾಯ್ದಿರಿಸಲಾದ ರೂ . 340.00 ಲಕ್ಷಗಳಲ್ಲಿ ಪ್ರಸಕ್ತ 
ಆರ್ಥಿಕ ಸಾಲಿನಲ್ಲಿ ಕೆಳಕಂಡ 4 ಸಂಸ್ಥೆಗಳು ಹಮ್ಮಿಕೊಂಡಿರುವ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಎರಡನೇ ಕಂತಿನ ಅನುದಾನವಾಗಿ 
ಲೆಕ್ಕ ಶೀರ್ಷಿಕೆ 3425 -60 -200 -0 -01( 101) ( ಯೋ ) ಇದರಡಿಯಲ್ಲಿ ಒಟ್ಟಾರೆ ರೂ . 54.50 ಲಕ್ಷ (ರೂಪಾಯಿ ಐವತ್ತನಾಲ್ಕು ಲಕ್ಷ ಐವತ್ತ ಸಾವಿರ 
ಮಾತ್ರ) ಗಳನ್ನು ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟು ಮಂಜೂರು ಮಾಡಿದೆ. 
ರೂ . ಲಕ್ಷಗಳಲ್ಲಿ 
ಸದಸ್ಯ ಕಾರ್ಯದರ್ಶಿ , 

12 . 50 
ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ , ಬೆಂಗಳೂರು 
ನಿರ್ದೆಶಕರು, ಜವಹರ್‌ಲಾಲ್ ನೆಹರು ತಾರಾಲಯ , ಬೆಂಗಳೂರು 

15 . 00 
ಗೌರವ ಕಾರ್ಯದರ್ಶಿ 

14 .00 
ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ , ಬೆಂಗಳೂರು 
ಗೌರವ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಬೆಂಗಳೂರು 

13. 00 
ಒಟ್ಟು 

54.50 
1. ಈ ಹಣವನ್ನು 2010 -11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3425 -60 - 200 - 0 - 01 (101 ( ಯೋ ) ವೈಜ್ಞಾನಿಕ ಸಂಸ್ಥೆಗಳಿಗೆ 

ಸಹಾಯಾನುದಾನ ಇದರಡಿಯಲ್ಲಿ ಭರಿಸತಕ್ಕದ್ದು. 
2 . ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೇಲಿನ ಸಂಸ್ಥೆಗಳು ಸ್ವೀಕೃತ ರಶೀದಿಯಲ್ಲಿ ಹಣವನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಯವರ 

ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


೨೬೭೩ 


3. ಈಗ ಬಿಡುಗಡೆ ಮಾಡಿದ ಹಣವನ್ನು ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು ಮತ್ತು ಸಂಪೂರ್ಣವಾಗಿ ಉಪಯೋಗ ಮಾಡಿದ ಬಗ್ಗೆ 
ಈ ಪ್ರಮಾಣ ಪತ್ರ ಹಾಗೂ ಆಡಿಟ್ ಆದ ಲೆಕ್ಕ ಪತ್ರಗಳನ್ನು ದೃಢೀಕರಣದೊಂದಿಗೆ ದಿನಾಂಕ 30 - 05 - 2011ರ ಒಳಗೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು , ಹಾಗೂ ಈ ಹಣವನ್ನು ಬೇರೆ ಯೋಜನೆಗೆ 

ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವರ್ಗಾಯಿಸಬಾರದು. 
5. ಉದ್ದೇಶಿತ ಕಾರ್ಯಕ್ರಮಕ್ಕೆ ಖರ್ಚಾಗದ ಬಾಯ್ತು ಅನುದಾನವನ್ನು ಉಳಿಸಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರದಿದ್ದಲ್ಲಿ ಸದರಿ ಮೊತ್ತಕ್ಕೆ 

ಶೇ . 6ರಂತೆ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಪಾವತಿಸತಕ್ಕದ್ದು; 
6. ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಇಲ್ಲವಾದಲ್ಲಿ ಅಂತಹ 

ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಸಂಸ್ಥೆಗೆ ಆದಾಯವೆಂದು ಪರಿಗಣಿಸಿ, ಮುಂದೆ ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಸದರಿ 

ಮೊತ್ತವನ್ನು ಕಡಿತಗೊಳಿಸಲಾಗುವುದು. 
7. ಉದ್ದೇಶಿತ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು 

ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಆಇ 1 ಟಿವಿಫ್ ಪಿ 2008, ದಿನಾಂಕ: 16 - 05 - 2008ರಡಿ ಇಲಾಖಾ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಪಿ . ಆರ್‌. 1856 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಲ್. ಬಾಬುರೆಡ್ಡಿ, ಪಿ .ಎಸ್. ಐ . ಬೆಸ್ಕಾಂ ಜಾಗೃತ ದಳ ಪೊಲೀಸ್ ಠಾಣೆ, ಕೋಲಾರ ( ಹಾಲಿ ನಿವೃತ್ತ) 

ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷರು, ಕೋಲಾರ ಜಿಲ್ಲೆ, ಕೋಲಾರ, ಇವರ ಆದೇಶ 

ಸಂಖ್ಯೆ: ಪನ್ನಿ/ 62 - 05 ಓಬಿ: 391/ 06 - 07 ದಿನಾಂಕ: 17 - 3 - 2006. 
2) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು ಕೇಂದ್ರ ವಲಯ, ಬೆಂಗಳೂರು, ಇವರ 

ಆದೇಶ ಸಂಖ್ಯೆ : ಅಪೀಲು 9 /2006 - 07 ಓಬಿ : 74 /2006 - 07 ದಿನಾಂಕ: 17 -10 - 2006. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 20 - 7 -2007. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2 ) 79 /2007 - 08 ದಿನಾಂಕ : 12 - 11- 2007 . 

ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಒಣ 342 ಹೊಸಿಅ 2007 ದಿನಾಂಕ: 26 -11 - 2007 . 

- 6 ) ಅರ್ಜಿದಾರರ ಸಮಜಾಯಿಷಿ ದಿನಾಂಕ : 28 - 02 - 2008 . 
ಪ್ರಸ್ತಾವನೆ: 
- ಶ್ರೀ ಎಲ್. ಬಾಬುರೆಡ್ಡಿ, ಇವರು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ವಿಭಾಗದಲ್ಲಿ ಪಿ.ಎಸ್. ಐ . ಆಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿತ್ತು. 
ದೋಷಾರೋಪಣೆ: 

“ಜೀಪ್ ಸಂಖ್ಯೆ: ಕೆಎ - 07 - ಬಿ -12ನ್ನು ತೆಗೆದುಕೊಂಡು ಹೋಗಿ ದುರುಪಯೋಗ ಪಡಿಸಿಕೊಂಡು 

ಕರ್ತವ್ಯದಲ್ಲಿ ಅತೀವ ದುರ್ನಡತೆಯನ್ನು ತೋರ್ಪಡಿಸಿರುವ ಬಗ್ಗೆ.” 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , 
ಕೋಲಾರ ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 17 -3 - 2006ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡಲಾಗಿದೆ. ದಿನಾಂಕ: 07 -12 - 05 ರಿಂದ 17 -12 - 05ರ 
ವರೆಗಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಕೇಂದ್ರ ವಲಯ , ಬೆಂಗಳೂರು. ಇವರು ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ ದಿನಾಂಕ: 07 -12 - 05 ರಿಂದ 17 -12 - 05ರ 
ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿ ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 17 - 10 - 2006ರಲ್ಲಿ ಆದೇಶಿಸಿದ್ದಾರೆ. 


೨೬೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ- ೧ 


ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ಮೇಲ್ಮನವಿ ಪ್ರಾಧಿಕಾರದ ಆದೇಶವನ್ನು ಮಾರ್ಪಡಿಸಿ 
ದಂಡನೆಯನ್ನು ಹೆಚ್ಚಿಸುವ ಸಲುವಾಗಿ ಓದಲಾದ (5) ರಲ್ಲಿ ಅರ್ಜಿದಾರರಿಗೆ ಕಾರಣ ಕೇಳುವ ನೋಟೀಸನ್ನು ಜಾರಿಗೊಳಿಸಿ ಸಮಜಾಯಿಷಿಯನ್ನು 
ಕೋರಲಾಗಿತ್ತು ಓದಲಾದ (6)ರಲ್ಲಿ ಅರ್ಜಿದಾರರು ನೀಡಲಾದ ಸಮಜಾಯಿಷಿಯನ್ನು ಸರ್ಕಾರವು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಒಣ 342 ಪೊಸಿಅ 2007, ಬೆಂಗಳೂರು, ದಿನಾಂಕ 15 -7 -2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಲ್. ಬಾಬುರೆಡ್ಡಿ, ಮಾಜಿ ಪಿ.ಎಸ್.ಐ ., ಕೋಲಾರ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಪಿ . ಆರ್‌. 1857 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ. ಅಣ್ಣಾನಾಯ್ಕ , ಪಿ.ಸಿ. ಕಳಸ ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1 ) ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಚಿಕ್ಕಮಗಳೂರು ಜಿಲ್ಲೆ, ಇವರ ಆದೇಶ 

ಸಂಖ್ಯೆ : ಡಿಇ 1/2007 ಓಬಿ: 128 /2008 ದಿನಾಂಕ: 22 - 4 - 2008. 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಪಶ್ಚಿಮ ವಲಯ , 

ಮಂಗಳೂರು, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 2/ಮೇಲ್ಮನವಿ/02 /2008 ದಿನಾಂಕ: 31 - 01 - 2009 . 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ : 09 - 3 - 2010. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2) 92 /2009 - 10 ದಿನಾಂಕ: 11 - 05 - 2010 
ಪ್ರಸ್ತಾವನೆ: 

ಶ್ರೀ ಬಿ. ಆಣ್ಣಾನಾಯ್ಕ , ಪಿ.ಸಿ. ಕಳಸ ಪೊಲೀಸ್ ಠಾಣೆ, ಚಿಕ್ಕಮಗಳೂರು, ಇವರು ಅನಧಿಕೃತವಾಗಿ ಗೈರು ಹಾಜರಾದ ಕಾರಣದ ಮೇಲೆ ಇವರ 
ವಿರುದ್ದ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ 
ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ: 

1. ಪಂಚನಹಳ್ಳಿ ಠಾಣೆಯಿಂದ ಕಳಸಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವ ಆದೇಶವನ್ನು ಸಕಾಲದಲ್ಲಿ 

ಸ್ವೀಕರಿಸಿರುವುದಿಲ್ಲ. 

ದಿನಾಂಕ 7 - 7 - 2006 ರಿಂದ 15 - 10 - 2006 ರವರೆಗೆ ಅನಧಿಕೃತವಾಗಿ ಗೈರುಹಾಜರಾಗಿರುತ್ತಾರೆ. 
3 . ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸಿರುವುದಿಲ್ಲ ( ಡೆಸರ್ಟ‌್ರ ನೋಟೀಸನ್ನು ಸ್ವೀಕರಿಸಿದ ನಂತರವೂ ಕೂಡ 

ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವುದಿಲ್ಲ.” 
ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ಚಿಕ್ಕಮಗಳೂರು ಜಿಲ್ಲೆ, 
ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 22 -4 - 08ರ ಆದೇಶದಲ್ಲಿ ಅರ್ಜಿದಾರರ ವೇತನವನ್ನು ಪೊಲೀಸ್ ಕಾನ್ಸ್‌ಟೇಬಲ್ 
ಹುದ್ದೆಯ ವೇತನ ಶ್ರೇಣಿಯ ಕನಿಷ್ಠ ವೇತನಕ್ಕೆ ಮೂರು ವರ್ಷಗಳ ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಬಾಧಕವಾಗುವಂತೆ 
ಇಳಿಸಲಾಗಿದೆ ನಂತರ ಹೊಸದಾಗಿ ವಾರ್ಷಿಕ ವೇತನ ಬಡ್ಡಿಯನ್ನು ಪಡೆಯುವುದು, ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾದ ಅವಧಿ ದಿನಾಂಕ : 01 
07 - 2006 ರಿಂದ 15 -10 -2006 ರವರೆಗಿನ ಅವಧಿಯನ್ನು ವೇತನ ರಹಿತ ರಜೆ ಎಂದು ಪರಿಗಣಿಸಿದ್ದಾರೆ. 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್ ಜನರಲ್ ಆಫ್ 
ಪೋಲೀಸ್, ಪಶ್ಚಿಮ ವಲಯ , ಮಂಗಳೂರು, ಇವರು ಶಿಸು ಪ್ರಾಧಿಕಾರದ ದಂಡನಾದೇಶವನು ಭಾಗಶಃ ಮಾ 
ವೇತನ ಬಡ್ತಿಯನ್ನು ತದನಂತರ ಗಳಿಸುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ ಎರಡು ವರ್ಷಗಳ ಕಾಲ ಮುಂದೂಡಿ 
ಅನಧಿಕೃತವಾಗಿ ಗೈರುಹಾಜರಾದ ದಿನಾಂಕ: 01- 07 -2006 ರಿಂದ 15 -10 -2006 ರವರೆಗಿನ ಅವಧಿಯನ್ನು ವೇತನ ರಹಿತ ರಜೆ ಎಂದು ಪರಿಗಣಿಸಿ 
ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ: 31-01-2009ರಲ್ಲಿ ಆದೇಶಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ 
ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


- 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


೨೬೭೫ 


ಸರ್ಕಾರದ ಆದೇಶ ಸಂಖ್ಯೆ : ಒಣ 46 ಪೊಸಿಅ 2010, ಬೆಂಗಳೂರು, ದಿನಾಂಕ 15 -7 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ. ಅಣ್ಣಾನಾಯ್ಕ , ಪಿ.ಸಿ . ಕಳಸ ಪೊಲೀಸ್ ಠಾಣೆ, ಚಿಕ್ಕಮಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 1858 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಶ್ರೀ ಎ . ಪಿ . ಕರಪ್ಪನವರ್ ಕೆ. ಎ .ಎಸ್ . ಅಧಿಕಾರಿ ಹಾಗೂ ಇತರರ ವಿರುದ್ದ ಜಂಟಿ ವಿರುದ್ಧ 

ಇಲಾಖಾ ವಿಚಾರಣೆ 

ಮಂಡನಾಧಿಕಾರಿಯನ್ನು ಬದಲಾಯಿಸಿ ನೇಮಕ ಮಾಡಲು ಪರಿಷ್ಕೃತ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂ :ಸಿಆಸುಇ 66 ಎಸ್ಇಎನ್ 2002 ದಿ : 24 - 07 - 07 

2. ಜಿಲ್ಲಾಧಿಕಾರಿಗಳು, ಧಾರವಾಡ ರವರ ಪತ್ರ ಸಂ :ಸಿಬ್ಬಂದಿ (1)/ನೇರ /142 04 - 05 ದಿ: 29 - 05 - 2010 
ಪ್ರಸ್ತಾವನೆ : 

ಮೇಲೆ ಕ್ರ. ಸಂ .(1) ರಲ್ಲಿ ಓದಲಾದ ಆದೇಶದಲ್ಲಿ ದಿ : 20 - 03 - 92 ರಿಂದ ದಿ: 07 - 07 -2000 ರವರೆಗೆ ಹಿಡಕಲ್ ಯೋಜನೆಯಲ್ಲಿ ವಿಶೇಷ 
ಭೂಸ್ವಾಧೀನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈ ಕೆಳಕಂಡ ಅಧಿಕಾರಿ ನೌಕರರುಗಳ ವಿರುದ್ಧದ ಇಲಾಖಾ ವಿಚಾರಣೆಯಲ್ಲಿ ಶಿಸ್ತು ಪ್ರಾಧಿಕಾರದ 
ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಬೆಳಗಾಂ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು ಇವರನ್ನು 
ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು . 

1. ಶ್ರೀ ಎ . ಪಿ . ಕೆರಪ್ಪನವರ್‌, ಕೆ. ಎ .ಎಸ್ 
2. ಶ್ರೀ ಬಿ. ಎಂ . ಹಲಗತ್ತಿ, ಕೆ.ಎ.ಎಸ್ 
3. ಶ್ರೀ ಎಂ . ವಿ. ಗೊಂಗಡಶೆಟ್ಟಿ, ಕೆ. ಎ.ಎಸ್ 
4. ಶ್ರೀ ಎನ್.ಎಚ್. ಸುಳೇಬಾವಿ, ಕೆ.ಎ .ಎಸ್ 
5. ಶ್ರೀ ಎ.ಎಸ್ . ಹೊಸಮನಿ, ಪ್ರ.ದ.ಸ 

6. ಶ್ರೀ ಜಿ. ಬಿ. ಜಡೇಜ, ಪ್ರ.ದ.ಸ . 
ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಧಾರವಾಡ ರವರು ಮೇಲೆ ಕ್ರಮ ಸಂ .(2) ರಲ್ಲಿ ಓದಲಾದ ಪತ್ರದಲ್ಲಿ ಶಿಸ್ತು ಪ್ರಾಧಿಕಾರದ ಪರವಾಗಿ 
ಪ್ರಕರಣವನ್ನು ಮಂಡಿಸಲು ನೇಮಕಗೊಂಡಿರುವ ಮಂಡನಾಧಿಕಾರಿಗಳು ಪದೇ ಪದೇ ವಿಚಾರಣೆಗೆ ಗೈರು ಹಾಜರಾಗುತ್ತಿರುವ ಕಾರಣ ಈ ಪ್ರಕರಣದಲ್ಲಿ 
ವಿಚಾರಣೆ ವಿಳಂಬವಾಗುತ್ತಿದ್ದು, ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದಾದರೂ ಅಧಿಕಾರಿಯನ್ನು ಮಂಡನಾಧಿಕಾರಿಯಾಗಿ ನೇಮಿಸಿದ್ದಲ್ಲಿ 
ವಿಚಾರಣೆ ತ್ವರಿತವಾಗಿ ಮುಕ್ತಾಯ ಮಾಡಬಹುದೆಂದು ತಿಳಿಸುತ್ತಾ ಸೂಕ್ತ ಆದೇಶ ಹೊರಡಿಸಲು ವಿನಂತಿಸಿದ್ದಾರೆ . ಸರ್ಕಾರವು ಪ್ರಸ್ತಾವನೆಯನ್ನು 
ಪರಿಶೀಲಿಸಿ ಈ ಪ್ರಕರಣದಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡನಾಧಿಕಾರಿಗಳು ಧಾರವಾಡ ಇವರನ್ನು ಮಂಡನಾಧಿಕಾರಿಯನ್ನಾಗಿ 
ನೇಮಿಸಲು ನಿರ್ಣಯಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂ : ಸಿಆಸುಇ 161 ಕೆವಿ 2007, ಬೆಂಗಳೂರು, ದಿ: 12ನೆ ಜುಲೈ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957 ರ ನಿಯಮ 11(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎ. ಪಿ. ಕರಪ್ಪನವರ್, ಕೆ.ಎ .ಎಸ್ ಹಾಗೂ ಇತರರ ವಿರುದ್ಧ 
ಮಾಡಲಾದ ಆರೋಪಗಳ ಕುರಿತು ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ದಿ: 24 - 07- 07 ರ 
ಸರ್ಕಾರಿ ಆದೇಶದಲ್ಲಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾದ ಬೆಳಗಾಂ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರ ಬದಲಾಗಿ ಅಪರ 

ಜಿಲ್ಲಾ ದಂಡಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ ರವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್‌. 1898 

ಎಂ . ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ (ಸೇವೆಗಳು - 2) 


೨೭೬ 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 

COMMERCE AND INDUSTRIES SECRETARIAT 


CORRIGENDUM 
Sub : Approval to the Project Proposal of M /s. Vishwaraj Infrastructure Pvt. Ltd ., to establish a “ 1000 MW Gas Based 

Power Plant and Development of Composite Industrial Park " in Hukkeri Taluk , Belgaum District . 
Read : Govt. Order No. CI 142 SPI 2010, Dated : 29.04 .2010 


In Order portion of the Government Order No. Cl 142 SPI 2010 , Dated : 29 .04 .2010 . under infrastructure facilities at SI. 
No . 1. “ Land ” please be read as “ 1100 acres” in Vantamuri , being acquired by KIADB . 

Infrastructure facilities , incentives , concessions and other terms and conditions remain the same as in the G .O . read at (1 ) 
above. 

By Order and in the name of the Governor of Karnataka 

Aparna Pavate 
P . R . 1899 

Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 

CORRIGENDUM 
Sub: Approval to the Project Proposal of M /s. Shree Renuka Infraprojects Ltd., to establish a “ 1100 MW Thermal 

Power Plant” at Vantamuri Village, Hukkeri Taluk , Belgaum District . 
Read : Govt. Order No. Ci 106 SPI 2010 , Dated : 29.04 . 2010 

In Order portion of the Government Order No . Ci 106 SPI 2010 , Dated : 29.04 .2010 . under infrastructure facilities at Sl. 
No. 1, the extent of land please be read as “ 1100 acres " instead of “ 1350 acres ” . 

Infrastructure facilities , incentives, concessions and other terms and conditions remain the same as in the G .O . read at (1 ) 


above . 


By Order and in the name of the Governor of Karnataka 

Aparna Pavate 
Desk Officer ( Technical Cell) 
Commerce & Industries Department. 


P . R . 1900 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ.ಸಂಖ್ಯೆ 32ರ ಬದಲಿಗೆ ರಸ್ತೆ ಮೇಲು ಸೇತುವೆಯ ಅಪ್ರೋಚ್ 

ರಸ್ತೆ ನಿರ್ಮಾಣದ ಕಾಮಗಾರಿಗೆ ಹಣ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ .ಮೂಅಇ 27 ರಾರಾಹೆ 08 ದಿನಾಂಕ 22 - 09 - 2009 . 

2 . ದಿನಾಂಕ 08 - 02 - 2010 ಸಂಖ್ಯೆ ಮೂಅಇ 27 ರಾರಾಹೆ 2008 ರ ಸರ್ಕಾರಿ ಆದೇಶ. 
3. ದಿನಾಂಕ 18 - 05 - 2010 ಸಂಖ್ಯೆ ಮೂಅಇ 27 ರಾರಾಹೆ 2008 ರ ಸರ್ಕಾರಿ ಆದೇಶ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ರವರ ದಿನಾಂಕ: 

29 .06 .2010 ರ ಪತ್ರ ಸಂಖ್ಯೆ : ಸಿಬಿಎಸ್‌ಹಭಪ:34: ಹಭಪ:5465 : 2010 - 11 . 
ಪ್ರಸ್ತಾವನೆ : 

ಭದ್ರಾವತಿ ರೈಲು ನಿಲ್ದಾಣದ ಬಳಿ ಇರುವ ಎಲ್. ಸಿ. ಸಂ .32ರ ಬದಲಿಗೆ ರಸ್ತೆ ಮೇಲು ಸೇತುವೆಗೆ ಕೂಡು ರಸ್ತೆ ನಿರ್ಮಾಣದ 
ಕಾಮಗಾರಿಯನ್ನು ರೂ . 12.00 ಕೋಟಿಗಳ ಪರಿಷ್ಕೃತ ಅಂದಾಜಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 
ಸರ್ಕಾರಿ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿತ್ತು. 

2 . ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್.ಸಿ.ಸಂಖ್ಯೆ 32 ರ ಬದಲಿಗೆ ರಸ್ತೆ ಮೇಲು ಸೇತುವೆಯ ಅಪ್ರೋಚ್ ರಸ್ತೆ 
ನಿರ್ಮಾಣದ ಕಾಮಗಾರಿಯ ಯುಟಿಲಿಟಿ ಸ್ಥಳಾಂತರಕ್ಕೆ ರೂ . 2 . 00 ಕೋಟಿಯನ್ನು (ರೂಪಾಯಿ ಎರಡು ಕೋಟಿಗಳು ಮಾತ್ರ) ಮೇಲೆ ಓದಲಾದ ( 2) 
ರ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿತ್ತು. 

ಕಂಬಗಳ ಹಾಗೂ ಇತರೆ ಯುಟಿಲಿಟಿ ಸ್ಥಳಾಂತರಗಳ ಬಿಲ್ಲಿನ ಮೊತ್ತವನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸದೇ ಇರುವುದರಿಂದ 
ಮೇಲ್ಕಂಡ ಕಾಮಗಾರಿಗೆ ಬಿಡುಗಡೆ ಮಾಡಲಾದ ಮೊತ್ತವನ್ನು ದಿನಾಂಕ 31.03 .2010 ರೊಳಗಾಗಿ ರೂ . 4 ,950 / - ಗಳನ್ನು ಡ್ರಾ ಮಾಡಲಾಗಿದ್ದು , 
ಉಳಿಕೆ ಮೊತ್ತವು ಲ್ಯಾಪ್ ಆಗಿದೆ ಇಂದು ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ ರೂ . 2 .00 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿತ್ತು. ಸದರಿ ಮೊತ್ತದಲ್ಲಿ ರೂ . 151.00 ಲಕ್ಷಗಳನ್ನು ಖರ್ಚು ಮಾಡಿದ್ದು, ಈಗ ಮತ್ತೆ ಕಾಮಗಾರಿಗೆ ವೆಚ್ಚವನ್ನು ಭರಿಸಲು 
ರೂ . 2 .00 ಕೋಟಿಗಳನ್ನು ಬಿಡುಗಡೆ ಮಾಡಬೇಕೆಂದು ಕಾರ್ಯಪಾಲಕ ಅಭಿಯಂತರರು ನೀಡಿರುವ ವರದಿಯು ಸಮಂಜಸವಾಗಿದೆ ಎಂದು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೨೧ , ೨೦೧೦ 


೨೬೭೭ 


ತಿಳಿಸುತ್ತಾ , ಸದರಿ ಕಾಮಗಾರಿಯ ವೆಚ್ಚವನ್ನು ಭರಿಸಲು ರೂ . 2.00 ಕೋಟಿ ಮೊತ್ತವನ್ನು ಬಿಡುಗಡೆ ಮಾಡಬೇಕೆಂದು ಮೇಲೆ ಓದಲಾದ (4) ರ 
ಪತ್ರದಲ್ಲಿ ಮುಖ್ಯ ಇಂಜಿನಿಯರವರು ಕೋರಿರುತ್ತಾರೆ. 
4 . ಈ ಅಂಶಗಳೆಲ್ಲವನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ, ಮೂಅಇ 27 ರಾರಾಜಿ 2008, ಬೆಂಗಳೂರು, ದಿನಾಂಕ 20 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್. ಸಿ.ಸಂಖ್ಯೆ 32 ರ 

ತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣದ ಕಾಮಗಾರಿಗೆ ರೂ . 1.00 ಕೋಟಿಗಳನ್ನು ( ಒಂದು ಕೋಟಿರೂಪಾಯಿಗಳನ್ನು 
ಮಾತ್ರ) ಬಿಡುಗಡೆ ಮಾಡಿದೆ. ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “5465 - 01 - 190 - 3 - 04 - ( ಯೋಜನೆ) - 211 - ಕೆ 
ರೈಡ್ /ಆರ್‌ಓಬಿ /ಆರ್‌ಯುಬಿ /ಬಂಡವಾಳ ” ಇದರಡಿಯಲ್ಲಿ ರಸ್ತೆ ಮೇಲುಸೇತುವೆ /ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಣೆ ಮಾಡಿರುವ ರೂ . 30.00 
ಕೋಟಿಗಳಿಂದ ಭರಿಸತಕ್ಕದ್ದು . 

3. ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, ಶಿವಮೊಗ್ಗ ವಿಶೇಷ 
ವಿಭಾಗ, ಶಿವಮೊಗ್ಗ ಇವರು ಸಾದಿಲ್ವಾರು ಬಿಲ್ಲಿನ ಮೂಲಕ ಮೊಬಲಗನ್ನು ಸೆಳೆದು ಸಂಬಂಧಪಟ್ಟವರಿಗೆ ಖಜಾನೆ ಚೆಕ್ ಮೂಲಕ ಕೊಡತಕ್ಕದ್ದು. 

- 4 , ಈ ಆದೇಶವನ್ನು ದಿನಾಂಕ 16.5.2008 ಸಂಖ್ಯೆ FD 1TFP 2008 , ಸರ್ಕಾರಿ ಆದೇಶದಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ 
ಪ್ರದತ್ತವಾಗಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1901 

ಕೆ.ಎಸ್ .ವೇಣುಗೋಪಾಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕ. ನಾ .ಸೇ .ನಿಯಮಗಳ ನಿಯಮ 247 (1) ಮತ್ತು 224- A ರ ಅನ್ವಯ ನ್ಯಾಯಾಂಗ ಅಧಿಕಾರಿಗಳಿಗೆ ಹೆಚ್ಚುವರಿ 

ಅರ್ಹತಾದಾಯಕ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸುವ ಕುರಿತು . 
ಓದಲಾಗಿದೆ : ರಿಜಿಸ್ಟ್ರಾರ್ ಜನರಲ್‌ರವರ ಪತ್ರದ ಸಂಖ್ಯೆ: ಜಿಒಬಿ.1. 225 /2007 , ದಿನಾಂಕ: 18- 02 - 2010. 
ಪ್ರಸ್ತಾವನೆ : 

ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದೊಂದಿಗೆ ನ್ಯಾಯಾಂಗ ಅಧಿಕಾರಿಗಳ 
ಸೇವಾ ವಿವರಗಳನ್ನೊಳಗೊಂಡ ಪಟ್ಟಿಯನ್ನು ಲಗತ್ತಿಸಿ ಕಳುಹಿಸುತ್ತಾ, ಸದರಿ ಅಧಿಕಾರಿಗಳಿಗೆ ಕ. ನಾ . ಸೇ .ನಿಯಮಾವಳಿಗಳ ನಿಯಮ 247(1) ಮತ್ತು 
224 - ೦ರ ಅನ್ವಯ ಲಭ್ಯವಾಗುವ ಅರ್ಹತಾದಾಯಕ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸಲು ಪ್ರಸ್ತಾಪಿಸಿರುತ್ತಾರೆ. 

ಸದರಿ ಪಟ್ಟಿಯಲ್ಲಿನ ಅಧಿಕಾರಿಗಳ ಸೇವಾ ವಿವರಗಳನ್ನು ಪರಿಶೀಲಿಸಿ ಕ. ನಾ . ಸೇ .ನಿಯಮಗಳ ನಿಯಮ 247 (1) ಮತ್ತು 224 - ೦ ರ 
ಅನ್ವಯ ಅವರುಗಳಿಗೆ ಲಭ್ಯವಾಗುವ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಮಂಜೂರು ಮಾಡಲು ನಿರ್ಧರಿಸಿದೆ. 
ಅಂತೆಯೇ ಪರಿಶೀಲಿಸಿ ಈ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಲಾ 227 ಎಲ್ಎಸಿ 2008 ( ಭಾ ), ಬೆಂಗಳೂರು, ದಿನಾಂಕ 19 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧ- 1 ಮತ್ತು ಖಖ ರಲ್ಲಿ ಕ್ರಮವಾಗಿ ಪಟ್ಟಿ 
ಮಾಡಿರುವಂತೆ ನ್ಯಾಯಾಂಗ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 247 (1) ಮತ್ತು 224 -೦ರ ರೀತ್ಯಾ 
ಅರ್ಹವಾಗುವ ಹೆಚ್ಚುವರಿ ಸೇವೆಯನ್ನು ಅವರುಗಳ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದ ಪರಿಗಣಿಸಲು ಅವರುಗಳ ಹೆಸರಿನ ಮುಂದೆ 
ನಮೂದಿಸಿರುವಂತೆ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಮಂಜೂರು ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 124 ವೆಚ್ಚ - 10 / 2010. ದಿನಾಂಕ: 26.03.2010ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ , ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಆಡಳಿತ -1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 227 ಎಲ್ಎಸಿ 2008 ( ಭಾ ), ಬೆಂಗಳೂರು, ದಿನಾಂಕ 19 - 07 - 2010 


ಅನುಬಂಧ- I 
ನ್ಯಾಯಾಧೀಶರ ಹೆಸರು ಮತ್ತು ಪದನಾಮ 

ಶ್ರೀ /ಶ್ರೀಮತಿ 


ನಿಯಮ 247 ( ಖ ) ರನ್ವಯ ಲಭ್ಯವಾಗುವ 
ಹೆಚ್ಚುವರಿ ಅರ್ಹತಾದಾಯಕ ಸೇವಾವಧಿ 


ಪ್ರಕಾಶ್ ಸಂಗಪ್ಪ ಎಳವರ್‌ 
ಸಿವಿಲ್ ಜಡ್ಸ್ ( ಕಿ. ವಿ .) 


5 ವರ್ಷಗಳು 


೨೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ- ೧ 


5 ವರ್ಷಗಳು 


ಮಹಮ್ಮದ್ ಇಸ್ಮಾಯಿಲ್ 
ಸಿವಿಲ್ ಜಡ್ಜ್ ( ಹಿ . ವಿ .) 
ಚಂದ್ರಶೇಖರ ನಾರಾಯಣ ಸುಣಗಾರ 
ಸಿವಿಲ್ ಜಡ್ಜ್ ( ಹಿ . ವಿ .) 
ಇಬ್ರಾಹಿಂ ಪೀರಾಸಾಬ್ ಬಿದರಿ 
ಸಿವಿಲ್ ಜಡ್ಸ್ ( ಹಿ . ವಿ .) & ಜೆಎಂಎಫ್‌ಸಿ, ಸಾಗರ 


5 ವರ್ಷಗಳು 


5 ವರ್ಷಗಳು 


ನಾ , ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಆಡಳಿತ -1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಸರ್ಕಾರಿ ಆದೇಶ ಸಂಖ್ಯೆ : ಲಾ 227 ಎಲ್ಎಸಿ 2008 ( ಭಾ ), ಬೆಂಗಳೂರು, ದಿನಾಂಕ 19 - 07 - 2010 


ಕ್ರ . 


ಅನುಬಂಧ- II 
ನ್ಯಾಯಾಧೀಶರ ಹೆಸರು ಮತ್ತು ಪದನಾಮ 

ಶ್ರೀ /ಶ್ರೀಮತಿ 


ನಿಯಮ 224 ( ಎ ) ರನ್ವಯ ಲಭ್ಯವಾಗುವ 
ಹೆಚ್ಚುವರಿ ಅರ್ಹತಾದಾಯಕ ಸೇವಾವದಿ 


ಕೊಟ್ರಯ್ಯ ಎನ್. ಹಿರೇಮಠ 
೦ಜ - ಠಿಛಿ ಜಿಲ್ಲಾ ನ್ಯಾಯಾಧೀಶರು 


ದಿ : 24. 06 .1994 ರಿಂದ 
28. 02 .1998 ರವರೆಗೆ 


ನಾ ಮಹಾಲಕ್ಷ್ಮಮ್ಮ 
ಪಿ . ಆರ್‌. 1902 

ಸರ್ಕಾರದ ಅಧೀನ ಕಾರ್ಯದರ್ಶಿ, ( ಆಡಳಿತ -1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
COMMERCE & INDUSTRIES SECRETARIAT 
Sub :- Approval to the Project Proposal of M /s. Prestige Estates Projects Ltd ., to establish a “ Development of 

IT /ITES SEZ ” at Devanahalli industrial Area , Devanahalli Taluk, Bangalore Rural District. 
Read :- 1. Proceedings of the 22nd State High Level Clearance Committee (SHLCC) Meeting held on 24 -05 -2010 . 

2 . Proceedings of the 23rd State High Level Clearance Committee (SHLCC ) Meeting held on 19 - 06 - 2010 . 
Preamble : 

M /s. Prestige Estates Projects Ltd ., proposes to establish a “ Development of IT/ ITES SEZ ” at Devanahalli Industrial Area , 
Devanahalli Taluk , Bangalore Rural District , with an investment of Rs. 728 crores. Generating employment to about 25000 persons . 

In the 22nd State High Level Clearance Committee (SHLCC) Meeting, held on 24.05 .2010 , the Proposal of the Company 
was approved , but Govt. Order was not issued as the records of the proceedings did notmentioned IT /ITES SEZ . 

Government has examined the recommendations made by the State High Level Clearance Committee in the 22nd & 23rd 
Meeting held on 24 .05. 2010 & 19. 06 .2010 respectively, in all aspects . 
Hence the following order. 

GovernmentOrder No . CI 236 SPI 2010, Bangalore , Dated 16 -07 -2010 
Government is pleased to accord in principle approval to the Project Proposal of M /s . Prestige Estates Projects Ltd ., to 
establish a “Development of IT /ITES SEZ ” at Devanahalli Industrial Area, Devanahalli Taluk, Bangalore Rural District, with an 
investment of Rs . 728 crores, generating employment to about 25000 persons and extend the following infrastructure facilities , 
incentives and concessions. 
INFRASTRUCTURE FACILITIES : 
1. Land : 25 acres – at KIADB Indstrial Area, Devanahalli, Bangalore Rural District 
2 . Water : 1 MLD of water to be supplied by KIADB. 
3 . Power : 10000 KVA to be serviced by BESCOM 
4 . Incentives & Concessions : As per Prevailing SEZ Policy of the State . 
GENERAL TERMS AND CONDITIONS : 
1 . Environment : The promoters to obtain CFE and CFO from KSPCB and environmental clearance from MOEF, GOI. 
2. Employment : The Company shall prepare a plan for development of Human Resources required for the project, train local 

people and provide employment to these trained local youth and comply with the provisions of Industrial Policy of Govt. of 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೭೯ 


Karnataka. A copy of Human Resources Development plan shall be sent to the Commissioner for I.D . & Director of Industries 

and Commerce formonitoring. 
3. Vendor Development : Where ever there is scope for vendor development for the project, the company shall prepare a vendor 

development plan , develop local vendors and procure the required inputs , components and sub assemblies from these local 
vendor units. A copy of the vendor development plan shall be sent to the Commissioner for I.D . & Director of Industries and 

Commerce for monitoring . 
4 . Social Infrastructure Development : The company is advised to take up social infrastructure development projects in the vicinity 

of the proposed location of the unit. A copy of such projects shall be sent to the Commissioner for I. D . & Director of Industries 

and Commerce for monitoring. 
5. Others : 
(a ) The project proponents shall provide employment to at least one member of the family of each land looser as the land is 

being acquired through KIADB . 
(b ) The project proponents shall adopt rain water harvesting waste water recycling and water conservation techniquies. Zero 

discharge facility should be adopted wherever applicable . 
(c ) The promoters shall take all statutory and other necessary clearances from the competent authorities including Gol and 

shall submit milestones/progress in implementation of the project regularly , which will be monitored by the Department. 
This approval is valid for a period of two years from the date of issue . 

By Order and in the name of the Governor ofKarnataka 

Aparna Pavate 
P . R . 1903 

Desk Officer (Technical Cell ) 

Commerce & Industries Department 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಯಶೋದಮ್ಮ , ದ್ವಿ .ದ.ಸ. ರವರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : (1) ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಸಿಬ್ಬಂದಿ - 6 / 73 /2008 - 09 

ದಿನಾಂಕ 17 - 01 - 2009. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 22 ಹೊಸಿಲಿ 2009 ದಿನಾಂಕ : 04 - 01 - 2010. 
( 3) ಡಿಜಿ ಮತ್ತು ಐಜಿಪಿ , ಬೆಂಗಳೂರು ರವರ ಪತ್ರ ಸಂಖ್ಯೆ: ಸಿಬ್ಬಂದಿ -6 / 73 /2008 -09 

ದಿನಾಂಕ: 03 - 02 - 2010 . 
ಪ್ರಸ್ತಾವನೆ : 

ಲಾದ (1) ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿ ರವರು ಕೋರಿರುವಂತೆ ಮೇಲೆ ಓದಲಾದ ( 2) ರ ಸರ್ಕಾರದ ಆದೇಶದಲ್ಲಿ ಶ್ರೀಮತಿ 
ಯಶೋದಮ್ಮ , ದ್ವಿತೀಯ ದರ್ಜೆ ಸಹಾಯಕರು ರವರಿಗೆ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು, 1977ರ ನಿಯಮ 4(1) 
(5 ) ರನ್ವಯ ದಿನಾಂಕ 26 - 10 - 2008 ರಿಂದ 25 -10 - 2009ರ ವರೆಗೆ ಖಾಯಂಪೂರ್ವ ಅವಧಿಯನ್ನು ವಿಸ್ತರಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ಶ್ರೀಮತಿ ಯಶೋದಮ್ಮ , ದ್ವಿತೀಯ ದರ್ಜೆ ಸಹಾಯಕರು ರವರು ದಿನಾಂಕ 02 - 02 - 2009ರಂದು 
ನಡೆದ 2008ನೇ ಸಾಲಿನ ಇಲಾಖಾ ಪರೀಕ್ಷೆಯ ಎರಡನೇ ಅಧಿವೇಶನದಲ್ಲಿ ಅಕೌಂಟ್ಸ್ ಲೋಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದರಿಂದ 
ಉಲ್ಲೇಖ( 2) ರಲ್ಲಿ ಹೊರಡಿಸಿರುವ ಆದೇಶವನ್ನು ಮಾರ್ಪಡಿಸಿ ಸದರಿ ಯವರ ಖಾಯಂ ಪೂರ್ವ ಅವಧಿಯನ್ನು ದಿನಾಂಕ 26 - 10 - 2008 ರಿಂದ 25 
10 - 2009ರ ವರೆಗೆ ವಿಸ್ತರಿಸಿರುವುದನ್ನು ಪರಿಷ್ಕರಿಸಿ ದಿನಾಂಕ 26 - 10 - 2008 ರಿಂದ 02 - 02 - 2009ರ ವರೆಗೆ ( ಅಕೌಂಟ್ಸ್ ಲೋಯರ್ ಪರೀಕ್ಷೆಯಲ್ಲಿ 
ಉತ್ತೀರ್ಣಗೊಂಡ ದಿನಾಂಕ) ವಿಸ್ತರಿಸುವಂತೆ ಡಿಜಿ ಮತ್ತು ಐಜಿಪಿ ರವರು ಕೋರಿರುತ್ತಾರೆ . 

ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


( 2 ) 


ಸರ್ಕಾರದ ಆದೇಶ ಸಂಖ್ಯೆ : ಒಣ 90 ಹೊಸಿಲಿ 2014, ಬೆಂಗಳೂರು, ದಿನಾಂಕ: 21 - 7 - 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಯಶೋದಮ್ಮ , ದ್ವಿತೀಯ ದರ್ಜೆ ಸಹಾಯಕರು ಇವರ ಖಾಯಂ 

- ಅವಧಿಯನ್ನು (2) ರಲ್ಲಿ ಓದಲಾದ ಆದೇಶದಲ್ಲಿ ದಿನಾಂಕ 26 -10 - 2008 ರಿಂದ 
25 - 10 -2009 ರವರೆಗೆ ವಿಸ್ತರಿಸಿರುವುದನ್ನು ಪರಿಷ್ಕರಿಸಿ ದಿನಾಂಕ 26 - 10 - 2008 ರಿಂದ 02 - 02 - 2009 ರವರೆಗೆ ( ಅಕೌಂಟ್ಸ್ ಲೋಯರ್ 
ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ದಿನಾಂಕ) ವಿಸ್ತರಿಸಿ ಸರ್ಕಾರವು ಆದೇಶಿಸಿದೆ. 


ಪಿ.ಆರ್., 1904 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಸಂ 


09 


| 


೨೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 

ಭಾಗ- ೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆ ಔರಾದ್ ತಾಲ್ಲೂಕು ಆಲೂರು-ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 26/ 03/ 2010ರ ಪತ್ರದ 

ಸಂಖ್ಯೆ: ಮುಇಂ/ಸನೀ ( ಉ ) ವ / ಬಿಜಾ/ಭೂಸ್ವಾಪ್ರ/2009- 10 /2112 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ ಬೀದರ್ ಜಿಲ್ಲೆ, ಔರಾದ್ 
ತಾಲ್ಲೂಕು ಆಲೂರು-ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಶೆಂಬಳ್ಳಿ, ಜಿರಗಾ (ಕೆ), ಖಾಶಂಪೂರ ಗ್ರಾಮಗಳ 
ಸರ್ವೆ ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ ಬೀದರ್ ಸಿವಿಲ್ ನ್ಯಾಯಾಲಯವು ( ಹಿರಿಯ ಶ್ರೇಣಿ) ಎಲ್ . ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ 
ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 25/05/2000 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 30 - 04 

2002 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಲ್ಲಿ ಸೇರಿದ್ದ ಕೆಲವೊಂದು ಸ. ನಂ . ಗಳ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ 
ಕಲಂ 19(1)ರಡಿ ದಾಖಲಿಸಿದ್ದ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ:17 /05 , 19/ 05 , 27 /05 , 29 /05 ಮತ್ತು 31/ 05 ಗಳಲ್ಲಿ ಬೀದರ್‌ನ ಹಿರಿಯ ಶ್ರೇಣಿ ಸಿವಿಲ್ 
ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಪ್ರಕರಣಗಳನ್ನು ಒಟ್ಟುಗೂಡಿಸಿ ಮುಖ್ಯ ಪ್ರಕರಣ ಎಲ್. ಎ .ಸಿ. 21/ 05ರಲ್ಲಿ ಹೆಚ್ಚಿನ ಪರಿಹಾರ 
ಧನ ಪಾವತಿಸಲು ಮಾನ್ಯ ಸಿವಿಲ್ ನ್ಯಾಯಾಲಯವು ದಿನಾಂಕ 19/ 04/08ರ ಸಾಮಾನ್ಯ ತೀರ್ಪಿನಲ್ಲಿ ಆದೇಶಿಸಿದೆ. ಈ ತೀರ್ಪಿನ ವಿರುದ್ದ ಮೇಲ್ಮನವಿ 
ಸಲ್ಲಿಸುವ ಅಗತ್ಯವಿಲ್ಲವೆಂದು ಕಂದಾಯ ಇಲಾಖೆ ( ಎಲ್‌ಎಸಿ) ಯ ಪತ್ರ ಸಂಖ್ಯೆ: ಆರ್‌ಡಿ 184 ಎಲ್‌ಸಿಜಿ 2010, ದಿನಾಂಕ 19 - 07 - 2010ರಲ್ಲಿ 
ಅಭಿಪ್ರಾಯ ನೀಡಲಾಗಿದೆ . ಪಾವತಿಸಬೇಕಾದ ಹೆಚ್ಚಿನ ಪರಿಹಾರ ಧನದ ವಿವರ ಕೆಳಕಂಡಂತಿದೆ: 
ಎಲ್‌ಎಸಿ ವಿಸ್ತೀರ್ಣ 

ಪರಿಹಾರ ಮೊತ್ತ 
ಸ. ಸಂ . 

ಗ್ರಾಮ 
ಸಂಖ್ಯೆ ಎ - ಗುಂ 

( ರೂ . ಗಳಲ್ಲಿ ) 
17/ 05 18 / - 2 1 - 09 | ಖಾಶಂಪೂರ 

156072 
19 /05 8 /2 0 - 38 ಜಿರಗಾ ( ಕೆ) 

102949 
21 / 05 | 0 - 19 | | ಜಿರಗಾ (ಕೆ) 

51473 
27 / 05 17 1 - 12 ಖಾಶಂಪೂರ 

165627 
29 / 05 19 0 - 10 ಶೇಂಬಳ್ಳಿ 

23246 
31/ 05 163 /3ಎ /4ಎ 0 - 38 

ಶೇಂಬಳ್ಳಿ 

88341 
ಒಟ್ಟು 

| 587708 | 
* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂ : ಸನೀಇ 63 ಭೂಸ್ಟಾಪ್ರ 2010, ಬೆಂಗಳೂರು, ದಿನಾಂಕ 27ನೇ ಜುಲೈ 2010 
ಬೀದರ್ ಜಿಲ್ಲೆ, ಔರಾದ್ ತಾಲ್ಲೂಕು ಆಲೂರು- ಬೇಲೂರು ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಶೇಂಬಳ್ಳಿ, 
ಜಿರಗಾ( ಕೆ), ಖಾಶಂಪೂರ ಗ್ರಾಮಗಳ ಮೇಲ್ಕಂಡ ಸರ್ವೆ ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ ಬೀದರ್‌ನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಲಯವು 
ಎಲ್.ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಹಾಕಿದ ಪರಿಹಾರ ಧನ ಮೊತ್ತ ರೂ . 
5,87,708 -00 ಗಳನ್ನು (ಐದು ಲಕ್ಷದ ಎಂಭತ್ತೈದು ಸಾವಿರದ ಏಳುನೂರ ಎಂಟು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 - 1- 00 - ಭೂಸ್ವಾಧೀನ ತ್ವಗಳು ಮತ್ತು ಕ್ಲಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಕೂಡಲೇ ಸಂಬಂಧಿಸಿದ 
ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ :ಎಫ್‌ಡಿ 1 ಟಿಎಫ್ ಪಿ 2008 ದಿನಾಂಕ: 16 /05 /2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1921 

ಹೆಚ್ .ಎಸ್ . ಉದಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


8/21 


* 


* 


* 


( 3 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧, ೨೦೧೦ 

೨೬೮೧ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಪೀಠೋಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 4 ಡಿಎಸ್‌ವೈ 2010 ದಿ: 13.5. 2010. 

ಕ. ಸಂ . ವಾ . ಪ್ರ ಇಲಾಖೆಯ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆಯ ದಿ: 17.7.2010ರ ಮನವಿ 

ದಿ: 6 - 7 - 2010ರ ಸರ್ಕಾರದ ಪತ್ರ : ಕಸಂವಾಪ್ರ 115 ಸ್ವೀಮರ 2010. 

4. ದಿ: 21.7.2010ರ ಧನಲಕ್ಷ್ಮಿ ಎಂಟರ್‌ಪ್ರೈಸಸ್ ರವರ ಪತ್ರ ಸಂಖ್ಯೆ: ಡಿಇ/ ಫರ್ /4/2009- 10 . 
ಪ್ರಸ್ತಾವನೆ : 

ಮೇಲೆ ಓದಲಾದ (2) ರ ಮನವಿಯಲ್ಲಿ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಹಾಗೂ 
ಪ್ರವಾಸೋದ್ಯಮ ಇಲಾಖೆಯ ಹೊಸದಾಗಿ ಸೃಜಿಸಲಾದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ ಅಗತ್ಯವಿರುವ ಪೀಠೋಪಕರಣಗಳಿಗಾಗಿ ಮನವಿ 
ಸಲ್ಲಿಸಿದ್ದರು. 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಉಪ ಕಾರ್ಯದರ್ಶಿಯವರಿಗೆ ಅಗತ್ಯವಾಗಿ ಬೇಕಾಗಿರುವ 
ಪೀಠೋಪಕರಣಗಳನ್ನು ಖರೀದಿಸಲು ಮೇಲೆ ಓದಲಾದ (3) ರ ಪತ್ರದಲ್ಲಿ 03 ಕಂಪನಿಗಳಿಗೆ ಪತ್ರ ಬರೆದು ದರಪಟ್ಟಿ ನೀಡುವಂತೆ ಕೋರಲಾಗಿತ್ತು. 
ಹಾಗೂ ಅದರಂತೆ 03 ಕಂಪನಿಗಳಿಂದ ಸ್ವೀಕೃತವಾದ ದರಪಟ್ಟಿಯನ್ನಯ ಪೀಠೋಪಕರಣಗಳ ದರಪಟ್ಟಿಯು ಈ ಕೆಳಗಿ 
ಕಂಪನಿಗಳ ಪೀಠೋಪಕರಣಗಳ ದರ ಪಟ್ಟಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಕ. ಸಂ . | ಕಂಪನಿಯ ಹೆಸರು 

ವಿವರ ಪ್ರಮಾಣ 

ಬೆಲೆ ರೂ . ಗಳಲ್ಲಿ ಒಟ್ಟು ರೂ . ಗಳಲ್ಲಿ 
ಜಿ . ಆರ್‌. ಎಂಟರ್‌ಪ್ರೈಸಸ್ ಪೀಠೋಪಕರಣಗಳು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ 

34042 - 00 
ಶ್ರೀ ಜಗನ್ನಾಥ ಟ್ರೇಡರ್ ಪೀಠೋಪಕರಣಗಳು 

33414 - 15 
| ಧನಲಕ್ಷ್ಮಿ ಎಂಟರ್‌ಪ್ರೈಸಸ್‌ ಪೀಠೋಪಕರಣಗಳು 

29055 - 00 
ಈ ಮೇಲ್ಕಂಡ 03 ಕಂಪನಿಗಳಿಂದ ಪಡೆದ ದರಗಳನ್ನು ಅವಲೋಕಿಸಿ ಅತಿ ಕಡಿಮೆ ದರ ನೀಡಿರುವ ಧನಲಕ್ಷ್ಮಿ ಎಂಟರ್‌ಪ್ರೈಸಸ್, ನಂ . 
ಡಿ/28, 1ನೇ ಮುಖ್ಯ ರಸ್ತೆ, ರಾಮಚಂದ್ರಪುರಂ , ಬೆಂಗಳೂರುರವರಿಗೆ ರೂ . 29055 - 00 ಗಳ ( ಇಪ್ಪತ್ತೊಂಬತ್ತು ಸಾವಿರದ ಐವತ್ತೈದು ರೂ . ಗಳು ಮಾತ್ರ) 
ವೆಚ್ಚದಲ್ಲಿ ಪೀಠೋಪಕರಣಗಳನ್ನು ಸರಬರಾಜು ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ. ದರಪಟ್ಟಿಯು ವ್ಯಾಟ್ ತೆರಿಗೆ ಹಾಗೂ ಸಾಗಾಣೆ ವೆಚ್ಚಗಳನ್ನು 
ಒಳಗೊಂಡಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ . ಕಸಂವಾಪ್ರ 115 ಸ್ವೀಮರ 2010, ಬೆಂಗಳೂರು, ದಿ: 24 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆಯ ಹೊಸದಾಗಿ ಸೃಜಿಸಲಾದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ ಪೀಠೋಪಕರಣಗಳನ್ನು ಸರಬರಾಜು ಮಾಡಲು 03 ಕಂಪನಿಗಳಿಂದ 
ದರಪಟ್ಟಿಗಳನ್ನು ಕರೆದಿದ್ದು ಅನುಬಂಧದಲ್ಲಿರುವ ಪೀಠೋಪಕರಣಗಳಿಗೆ ಅತಿ ಕಡಿಮೆ ದರ ರೂ . 29055 - 00 ಗಳ ( ಇಪ್ಪತ್ತೊಂಬತ್ತು ಸಾವಿರದ 
ಐವತ್ತೈದು ರೂ . ಗಳು ಮಾತ್ರ) ಗಳನ್ನು ಸೂಚಿಸಿರುವ ಬೆಂಗಳೂರಿನ ಧನಲಕ್ಷ್ಮಿ ಎಂಟರ್‌ಪ್ರೈಸಸ್, ನಂ . ಡಿ / 28 , 1ನೇ ಮುಖ್ಯ ರಸ್ತೆ , ರಾಮಚಂದ್ರಪುರಂ 
ರವರಿಗೆ ಪೀಠೋಪಕರಣಗಳನ್ನು ಸರಬರಾಜು ಮಾಡಲು ಆದೇಶ ನೀಡಿದೆ. 

ಈ ವೆಚ್ಚವನ್ನು ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 4 ಡಿಎಸ್‌ವೈ 2010 , ದಿನಾಂಕ 13.5 .2010ರಲ್ಲಿ ನೀಡಿರುವ ಆದೇಶದನ್ವಯ ಲೆಕ್ಕ 
ಶೀರ್ಷಿಕೆ 2052 - 00 - 090 - 0 - 01 - 053 (ಪೀಠೋಪಕರಣ ಮತ್ತು ಜೋಡಣೆಗಳ ವೆಚ್ಚಗಳು) ಅಡಿಯಲ್ಲಿ ಭರಿಸಲು ಧನಲಕ್ಷ್ಮಿ ಎಂಟರ್‌ಪ್ರೈಸಸ್ 
ಕಂಪನಿಗೆ ರೂ . 29055 - 00 ಗಳ (ಇಪ್ಪತ್ತೊಂಬತ್ತು ಸಾವಿರದ ಐವತೈದು ರೂ .ಗಳು ಮಾತ್ರ) ಮೊತ್ತವನ್ನು ಸಿಆಸುಇ ಲೆಕ್ಕ ಪತ್ರ ಶಾಖೆಯು ಡಿ. ಸಿ.ಬಿಲ್ 
ಮೂಲಕ ಬಿಡುಗಡೆ ಮಾಡುವುದು . 

ಧನಲಕ್ಷ್ಮಿ ಎಂಟರ್‌ಪ್ರೈಸಸ್ ಕಂಪನಿಯು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಕೂಡಲೇ 
ಪೀಠೋಪಕರಣಗಳನ್ನು ಸರಬರಾಜು ಮಾಡುವುದು ಹಾಗೂ ಸಿಆಸು ಇಲಾಖೆಯಿಂದ ನೀಡುವ ಮೊತ್ತಕ್ಕೆ ಸ್ವೀಕೃತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


| ಧನಲಕಿ ವಿ 


Sl.No. 


ANNEXURE TO G.0 . No . KCIT 115 R & | 2010, Dated: 24 -07-2010 
Comparative Statement 

Shri Jaganatha 
Particulars 

Qty. G . R . Enterprises 

Traders 
Executive Medium | 01 

6088 - 50 

5351 - 50 
Back Chair ( 1002) 
Executive visitors | 08 

20974 - 80 

21928 - 00 
Chair V . C .H 1025 
Table Class 6x3 0 -1 

4455 - 00 

3915 - 75 


Dhanalakshmi 

Enterprises 
4653- 00 


19068 -00 


3405 - 00 


೨೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ - ೧ 


Curtain 5x6 01. 2524- 50 2218- 90 

1929 - 00 
Total 

34042 - 80 33414 -15 

29055 - 00 
G .R . Enterprises 

34041- 80 
Shri Jagannatha Traders 

33414-15 
Dhanalakshmi Enterprises 

29055-00 

M .K . Bharmarajappa 

Under Secretary , 
P . B . 1922 

Kannada and Culture , Information 

and Tourism Department 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಶ್ರೀ ಬಿ.ಬಿ. ಓಂಕಾರೇಶ್ವರ, ಔಷಧ ಪರಿವೀಕ್ಷಕರು, ಕೇಂದ್ರ ಕಛೇರಿ ಇವರನ್ನು ಪ್ರಭಾರ ಹುದ್ದೆಯಲ್ಲಿ ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : (1) ಸರ್ಕಾರದ ಅಧಿಸೂಚನೆ ಸಂ . ಆಕುಕ 46 ಐಎಂಎಂ 2008 ದಿನಾಂಕ 19 - 12 - 2008. 

(2 ) ಔಷಧ ನಿಯಂತ್ರಕರು , ಔಷಧ ನಿಯಂತ್ರಣ ಇಲಾಖೆ ಪತ್ರ ಸಂ . ಔನಿಇ/767 /ಸಿಬ್ಬಂದಿ/2009 -10, ದಿನಾಂಕ 

3 - 3 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರ ಆದೇಶದಲ್ಲಿ ಶ್ರೀ ಜಿ . ವಿ . ನಾರಾಯಣರೆಡ್ಡಿ ಔಷಧ ಪರಿವೀಕ್ಷಕರು, ಬೆಂಗಳೂರು ವೃತ್ತ -5, ಬೆಂಗಳೂರು 
ಇವರಿಗೆ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಸಹಾಯಕ ಔಷಧ ನಿಯಂತ್ರಕರು,ಕೋಲಾರ ವೃತ್ತ, ಕೋಲಾರ ಇಲ್ಲಿ 
ಖಾಲಿಯಿರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. 

ಮೇಲೆ ಓದಲಾದ ಕ್ರ. ಸಂ . ( 2)ರ ಪತ್ರದಲ್ಲಿ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ , ಬೆಂಗಳೂರು ಇವರು ಶ್ರೀ ಜಿ. ವಿ. 
ನಾರಾಯಣರೆಡ್ಡಿ, ಔಷಧ ಪರಿವೀಕ್ಷಕರು, ಬೆಂಗಳೂರು ವೃತ -5, ಬೆಂಗಳೂರು ಇವರ ಬಡಿಯಿಂದ ತೆರವಾದ ಔಷಧ ಪರಿವೀಕ್ಷಕರ ಹುದ್ದೆಯ 
ಪ್ರಭಾರವನ್ನು ದಿನಾಂಕ: 19 - 12 - 2009 ರಿಂದ ತಮ್ಮ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ವಹಿಸಿಕೊಂಡು ನಿರ್ವಹಿಸುತ್ತಿರುವ ಶ್ರೀ ಬಿ. ಬಿ . 
ಓಂಕಾರೇಶ್ವರ, ಔಷಧ ಪರಿವೀಕ್ಷಕರು, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ಹುದ್ದೆಯ ನಿಯಮಾನುಸಾರ ಸದರಿ ಹುದ್ದೆ ಭರ್ತಿಯಾಗುವವರೆಗೆ 
ಸಮವರ್ತಿ ಪ್ರಭಾರದಲ್ಲಿ ಮುಂದುವರೆಸಲು ಸರ್ಕಾರದ ಆದೇಶವನ್ನು ನೀಡಬೇಕೆಂದು ಪ್ರಸ್ತಾಪಿಸಿರುತ್ತಾರೆ. 
ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 50 ಐಎಂಎಂ 2010, ಬೆಂಗಳೂರು, ದಿನಾಂಕ: 06 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಬಿ. ಬಿ . ಓಂಕಾರೇಶ್ವರ, ಔಷಧ ಪರಿವೀಕ್ಷಕರು , ಕೇಂದ್ರ ಕಛೇರಿ, ಬೆಂಗಳೂರು 
ಇವರನ್ನು ದಿನಾಂಕ: 12 -12 - 2009 ರಿಂದ 01 ವರ್ಷದ ಅವಧಿಗೆ ಅಥವಾ ಬೆಂಗಳೂರು ವೃತ್ತ-5ರಲ್ಲಿ ಖಾಲಿಯಿರುವ ಔಷಧ ಪರಿವೀಕ್ಷಕರ 
ಹುದ್ದೆಯನ್ನು ತುಂಬುವವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ಹೆಚ್ಚುವರಿ ಪ್ರಭಾರವನ್ನು ಸಮವರ್ತಿಯಾಗಿ ನಿರ್ವಹಿಸಲು ಸರ್ಕಾರದ 
ಅನುಮತಿಯನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್‌. 1923 

ಆರ್ .ಎಸ್ . ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕೆ.ಎಸ್. ನಿಂಗಪ್ಪ ಕೆ.ಎ .ಎಸ್ . ( ನಿ) ಅಧಿಕಾರಿ ಹಾಗೂ ಶ್ರೀ ಕೆ. ಕಾಮರಾಜ್ ದ್ವಿ. ದ. ಸ. ಇವರ ವಿರುದ್ದ ಜಂಟಿ ಇಲಾಖಾ 

ವಿಚಾರಣೆ - ದಂಡನೆ ವಿಧಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : (1) ಸರ್ಕಾರಿ ಆದೇಶ ಸಂ : ಸಿಆಸುಇ 397 ಎಸ್ಇಎನ್ 06 ದಿ : 25 - 08 - 07 ಮತ್ತು 

ದಿ : 27 - 10 - 07. 
( 2) ವಿಚಾರಣಾಧಿಕಾರಿಗಳ ವರದಿ ದಿ: 06 - 11 -2008 
(3) ಸರ್ಕಾರಿ ಆದೇಶ ಸಂ : ಸಿಆಸುಇ 51 ಕೆಇಪಿ 07 ದಿ: 25 - 02 - 2010 
( 4) ಸರ್ಕಾರದ ಪತ್ರ ಸಂ : 22 - 03 - 2010 ಮತ್ತು 25 - 05 - 2010 

(5) ಕಾರ್ಯದರ್ಶಿ ಕರ್ನಾಟಕ ಲೋಕ ಸೇವಾ ಆಯೋಗ ಇವರ ಪತ್ರ ದಿ : 09 - 7 - 2010. 
ಪ್ರಸ್ತಾವನೆ : 

- ಶ್ರೀ ಕೆ. ಎಸ್ . ನಿಂಗಪ್ಪ , ಕೆ. ಎ . ಎಸ್ .( ನಿ ) ಅಧಿಕಾರಿ ಇವರು ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಹುದ್ದೆಯಲ್ಲಿ ಹಾಗೂ ತುಮಕೂರು ಜಿಲ್ಲಾ ಸಾಕ್ಷರತಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ತುಮಕೂರು ಜಿಲ್ಲಾ ಸಾಕ್ಷರತಾ ಸಮಿತಿಯಲ್ಲಿ 
ಪುಸ್ತಕ ಖರೀದಿಯಲ್ಲಿ ನಡೆದಿರುವ ಅವ್ಯವಹಾರದ ಆರೋಪದ ಸಂಬಂಧ ಸದರಿಯವರನ್ನೊಳಗೊಂಡಂತೆ ಶ್ರೀಮತಿ ಬಿ .ಎಚ್ . ರಮಾಕುಮಾರಿ, ಹಿಂದಿನ 
ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಸಹಾಯಕರು ಉಪ ವಿಭಾಗಾಧಿಕಾರಿ ಕಛೇರಿ ತುಮಕೂರು ಹಾಗೂ ಶ್ರೀ ಕೆ. ಕಾಮರಾಜ್ 
ನಿವೃತ್ತ ದ್ವಿತೀಯ ದರ್ಜೆ ಸಹಾಯಕರು ಸಾಕ್ಷರತಾ ಸಮಿತಿ ತುಮಕೂರು ಇವರುಗಳ ವಿರುದ್ದ ವಿಚಾರಣೆ ನಡೆಸಲು ಮೇಲೆ ಕ್ರಮ ಸಂ (1) ರಲ್ಲಿ ಓದಲಾದ 
ದಿ: 27 -10 - 07 ರ ಆದೇಶದಲ್ಲಿ ರಾಜ್ಯ ಯೋಜನಾ ನಿರ್ದೇಶಕರು (ಭಾಆಸೇ ) ಸರ್ವಶಿಕ್ಷಣ ಅಭಿಯಾನ , ಬೆಂಗಳೂರುರವರನ್ನು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೮೩ 


ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂ ( 2) ರಲ್ಲಿ ಓದಲಾದ ದಿ: 06 -11- 2008 ರ 
ಪತ್ರದೊಂದಿಗೆ ವಿಚಾರಣಾ ವರದಿಯನ್ನು ಸಲ್ಲಿಸಿ ಶ್ರೀ ಕೆ.ಎಸ್. ನಿಂಗಪ್ಪ , ಕೆ. ಎ .ಎಸ್. ಅಧಿಕಾರಿ ಹಾಗೂ ಶ್ರೀ ಕೆ. ಕಾಮರಾಜ್ ನಿವೃತ್ತ ದ್ವಿತೀಯ ದರ್ಜೆ 
ಸಹಾಯಕರು, ಸಾಕ್ಷರತಾ ಸಮಿತಿ ತುಮಕೂರು ಇವರ ವಿರುದ್ದ ಮಾಡಲಾದ ಆರೋಪಗಳು ಸಾಬೀತಾಗಿದೆಯೆಂದು ಹಾಗೂ ಶ್ರೀಮತಿ ಬಿ .ಎಚ್ . 
ರಮಾಕುಮಾರಿ ಹಿಂದಿನ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಸಹಾಯಕರು, ಉಪ ವಿಭಾಗಾಧಿಕಾರಿ ಕಛೇರಿ ತುಮಕೂರು ವಿಭಾಗ 
ತುಮಕೂರು ಇವರ ವಿರುದ್ದ ಮಾಡಲಾದ ಆರೋಪವು ಸಾಬೀತಾಗಿಲ್ಲವೆಂದು ವರದಿಯನ್ನು ನೀಡಿರುತ್ತಾರೆ. 

ವಿಚಾರಣಾ ವರದಿಯನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಿ ಶ್ರೀಮತಿ ಬಿ.ಎಚ್. ರಮಾಕುಮಾರಿ ಹಿಂದಿನ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರು 
ಹಾಗೂ ಪ್ರಥಮ ದರ್ಜೆ ಸಹಾಯಕರು ಉಪ ವಿಭಾಗಾಧಿಕಾರಿ ಕಛೇರಿ ತುಮಕೂರು ವಿಭಾಗ ತುಮಕೂರು ಇವರ ವಿರುದ್ಧದ ಆರೋಪಗಳು 
ಸಾಬೀತಾಗಿರುವುದಿಲ್ಲವೆಂದು ವಿಚಾರಣಾಧಿಕಾರಿಗಳು ನೀಡಿರುವ ವರದಿಯ ಹಿನ್ನೆಲೆಯಲ್ಲಿ ಸದರಿಯವರನ್ನು ಮೇಲೆ ಕ್ರ. ಸಂ . (3) ರಲ್ಲಿ ಓದಲಾದ 
ಆದೇಶದಲ್ಲಿ ಆರೋಪಗಳಿಂದ ಆರೋಪಮುಕ್ತಗೊಳಿಸಿ ಅಂತಿಮ ಆದೇಶ ಹೊರಡಿಸಲಾಗಿದೆ. ವಿಚಾರಣಾ ವರದಿಯಲ್ಲಿ ತಿಳಿಸಿರುವಂತೆ ಜಿಲ್ಲಾ ಸಾಕ್ಷರ 
ಸಮಿತಿಯ ಅಧ್ಯಕ್ಷರು/ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಕೆ.ಎಸ್ . ನಿಂಗಪ್ಪ ರವರು ಅನುಮೋದನೆ ಪ್ರಾಧಿಕಾರವಾಗಿ ಇಡೀ ಪುಸ್ತಕಗಳ ಆಯ್ಕೆ 
ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಸಮರ್ಪಕ ಕಾರ್ಯವಿಧಾನ ಮತ್ತು ಅಸಮರ್ಪಕ ವೆಚ್ಚಕ್ಕೆ ಕಾರಣರಾಗಿರುತ್ತಾರೆಂದು ಇದು ಅನುಚಿತ ನಡವಳಿಕೆಯಾಗಿದ್ದು, 
ಇವರ ವಿರುದ್ಧದ ಆರೋಪ ಸಾಬೀತಾಗಿರುತ್ತದೆ. ಹಾಗೆಯೇ ಶ್ರೀ ಕೆ. ಕಾಮರಾಜ್, ದ್ವಿತೀಯ ದರ್ಜೆ ಸಹಾಯಕರು ಸದರಿ ಪ್ರಕ್ರಿಯೆಗೆ ಸೂಕ್ತ ರೀತಿಯಲ್ಲಿ 
ನಿಯಮಬದ್ದವಾಗಿ ಕಾರ್ಯನಿರ್ವಹಿಸಲು ಮತ್ತು ಅವರ ಪಾಲಿನ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲರಾಗಿರುವುದು ಮತ್ತು 
ಅಸಮರ್ಪಕ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದರಿಂದ ಇವರ ವಿರುದ್ಧದ ಆರೋಪಗಳು ಸಾಬೀತಾಗಿರುತ್ತದೆ ಎಂದು ವಿಚಾರಣಾಧಿಕಾರಿಗಳು ವರದಿ 
ನೀಡಿದ್ದಾರೆ. ಈ ವರದಿಯನ್ವಯ ಎರಡನೇ ಕಾರಣ ಕೇಳುವ ನೋಟೀಸನ್ನು ಆಪಾದಿತರಿಗೆ ಒದಗಿಸಲಾಗಿತ್ತು. ಅವರ ಅಹವಾಲನ್ನು ಪಡೆದು 
ಪರಿಶೀಲಿಸಲಾಗಿದೆ. ಶ್ರೀ ಕೆ.ಎಸ್. ನಿಂಗಪ್ಪ , ಕೆ. ಎ .ಎಸ್. ರವರು ತಿಳಿಸಿರುವಂತೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ 
ಇತರ ಅಭಿವೃದ್ಧಿ ಇಲಾಖೆಗಳ ಅಂದರೆ ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ , ಕೃಷಿ ಮುಂತಾದ ಇಲಾಖೆಗಳ ಕಾರ್ಯವೂ ಹೆಚ್ಚಾಗಿ ಇರುತ್ತದೆ. ಪ್ರಸ್ತುತ 
ಪ್ರಕರಣದಲ್ಲಿ ಪುಸ್ತಕ ಆಯ್ಕೆ ಪೂರ್ಣ ಜವಾಬ್ದಾರಿಯು ಆಯ್ಕೆ ಸಮಿತಿಯ ಮೇಲಿರುತ್ತದೆ. ಅಂದರೆ ಪುಸ್ತಕಗಳನ್ನು ಆಯ್ಕೆ ಮಾಡುವ ಸಮಯದಲ್ಲಿ ಈ 
ಪುಸ್ತಕಗಳು ಯಾರಿಗಾಗಿ ಹಾಗೂ ಯಾವ ಉದ್ದೇಶಕ್ಕಾಗಿ ಎಂಬುದನ್ನು ಗಮನದಲ್ಲಿಡಬೇಕಾಗುತ್ತದೆ. ಈ ಪುಸ್ತಕಗಳ ಪರಿಷ್ಕರಣೆಗೆ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ಸೂಚನೆ ನೀಡಿದ ಸಂದರ್ಭದಲ್ಲಿ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಜಿಲ್ಲಾ 
ವಯಸ್ಕರ ಶಿಕ್ಷಣಾಧಿಕಾರಿ ಇವರು ನಿಯಮಾನುಸಾರ ಕ್ರಮ ತೆಗೆದುಕೊಂಡು ಅನುಮೋದನೆಗೆ ಮಂಡಿಸುವುದು ಅವಶ್ಯವಿರುತ್ತದೆ. ಈ ಪ್ರಕರಣದಲ್ಲಿ 
ಆಗಿರುವ ಲೋಪದೋಷಗಳಿಗೆ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳನ್ನು ಜವಾಬ್ದಾರರನ್ನಾಗಿ ಮಾಡುವುದು ಅಷ್ಟೊಂದು ಸಮಂಜಸವೆಂದು 
ಕಂಡುಬರುವುದಿಲ್ಲ ಒಟ್ಟು ಆಯ್ಕೆ ಮಾಡಿರುವ ಪುಸ್ತಕಗಳನ್ನು ಖರೀದಿ ಮಾಡಿ ಪ್ರಕಾಶಕರುಗಳಿಗೆ ಹಣ ಸಂದಾಯ ಮಾಡಿರುವುದರಲ್ಲಿ ಯಾವುದೇ ಹಣದ 
ದುರ್ವ್ಯವಹಾರ ಕಂಡು ಬರುವುದಿಲ್ಲ. ಈ ಲೋಪಗಳಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಜವಾಬ್ದಾರರನ್ನಾಗಿ ಮಾಡುವುದು ಅಷ್ಟೊಂದು 
ಸಮಂಜಸವಲ್ಲವೆಂದು ಲಿಖಿತ ವರದಿ ನೀಡಿರುತ್ತಾರೆ. ಹಾಗೆಯೇ ಈ ಪ್ರಕರಣದಲ್ಲಿ ಆರೋಪಿತರಾಗಿರುವ ಶ್ರೀ ಕೆ. ಕಾಮರಾಜ್ , ದ್ವಿ. ದ. ಸ. ಇವರು 
ಮೇಲಾಧಿಕಾರಿಗಳ ಸೂಚನೆಯನ್ನು ಪರಿಶೀಲಿಸಿರುತ್ತಾರೆ ಹೊರತು ಪುಸ್ತಕಗಳ ಆಯ್ಕೆ ಪ್ರಕ್ರಿಯೆಯಲ್ಲಾಗಲಿ ಅಥವಾ ಪರಿಷ್ಕರಣೆಯಲ್ಲಾಗಲಿ ಇವರ ಪಾತ್ರ 
ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ . ಆರೋಪಿತ ಅಧಿಕಾರಿ / ನೌಕರರು ಸಲ್ಲಿಸಿದ ಲಿಖಿತ ಅಹವಾಲಿನಲ್ಲಿ ಆರೋಪಮುಕ್ತಗೊಳಿಸಲು ಪರಿಗಣಿಸುವಂತಹ 
ಯಾವುದೇ ಅಂಶಗಳು ಕಂಡುಬಂದಿಲ್ಲದಿರುವುದರಿಂದ ಆಪಾದಿತರು ವಿಚಾರಣಾ ವರದಿಯನ್ನು ಔಪಚಾರಿಕವಾಗಿ ವಿರೋಧಿಸುತ್ತಿದ್ದಾರೆಂದು ಸರ್ಕಾರವು 
ನಿರ್ಣಯಿಸಿದೆ. 

ಆರೋಪಿತರಾದ ಶ್ರೀ ಕೆ.ಎಸ್. ನಿಂಗಪ್ಪ, ನಿವೃತ್ತ ಕೆ.ಎ .ಎಸ್. ಅಧಿಕಾರಿ ಹಾಗೂ ಶ್ರೀ ಕೆ. ಕಾಮರಾಜ್, ನಿವೃತ್ತ ದ್ವಿ. ದ.ಸ. ಜಿಲ್ಲಾ ಸಾಕ್ಷರತಾ 
ಸಮಿತಿ ತುಮಕೂರು ಇವರುಗಳ ವಿರುದ್ಧದ ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಶ್ರೀ ಕೆ.ಎಸ್. ನಿಂಗಪ್ಪ, ನಿವೃತ್ತ ಕೆ. ಎ . ಎಸ್ ಅಧಿಕಾರಿ ಇವರ 
ನಿವೃತ್ತಿ ವೇತನದ ಶೇ .10 ರಷ್ಟು ಹಣವನ್ನು 2 ವರ್ಷಗಳ ಅವಧಿಗೆ ಕಡಿತಗೊಳಿಸಲು ಹಾಗೂ ಶ್ರೀ ಕೆ. ಕಾಮರಾಜ್ , ದ್ವಿ. ದ. ಸ.( ನಿ) ಇವರ ನಿವೃತ್ತಿ 
ವೇತನದಲ್ಲಿ ಶೇ . 5 ರಷ್ಟು ಹಣವನ್ನು 2 ವರ್ಷಗಳ ಅವಧಿಗೆ ಕಡಿತಗೊಳಿಸುವ ದಂಡನೆಯನ್ನು ವಿಧಿಸಲು ಸರ್ಕಾರವು ನಿರ್ಧರಿಸಿದ್ದು, ಅದರಂತೆ ದಂಡನೆ 
ವಿಧಿಸುವ ಈ ಪ್ರಸ್ತಾವನೆಗೆ ಕರ್ನಾಟಕ ಲೋಕ ಸೇವಾ ಆಯೋಗವು ಮೇಲೆ ಓದಲಾದ ಕ್ರಮ ಸಂ : ( 4) ರ ಪತ್ರದಲ್ಲಿ ಸಹಮತಿ ನೀಡಿರುತ್ತದೆ ಅದರಂತೆ 
ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 397 ಎಸ್ಇಎನ್ 2006 (ಸಿಆಸುಇ 51 ಕೆವಿ 2008 ), ಬೆಂಗಳೂರು, ದಿನಾಂಕ: 21ನೇ ಜುಲೈ 2010 | 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಶ್ರೀ ಕೆ. ಎಸ್. ನಿಂಗಪ್ಪ ನಿವೃತ್ತ ಕೆ. ಎ .ಎಸ್. ಅಧಿಕಾರಿ ಶ್ರೀ ಕೆ. ಕಾಮರಾಜ್ , 
ದ್ವಿ. ದ. ಸ ( ನಿ ) ಇವರುಗಳಿಗೆ ಈ ಕೆಳಕಂಡ ದಂಡನೆಯನ್ನು ವಿಧಿಸಿದೆ. 
ಕ್ರಮ 
ಅಧಿಕಾರಿ / ನೌಕರರ ಹೆಸರು 

ದಂಡನೆ 


ಶ್ರೀ ಕೆ.ಎಸ್. ನಿಂಗಪ್ಪ 
ಕೆ. ಎ .ಎಸ್ . ( ನಿ ) 


ಇವರ ನಿವೃತ್ತಿ ವೇತನದ ಶೇಕಡ 10 ರಷ್ಟು 2 ( ಎರಡು) ವರ್ಷಗಳ 
ಅವಧಿಗೆ ಕಡಿತಗೊಳಿಸುವುದು 


ಶ್ರೀ ಕೆ . ಕಾಮರಾಜ್, 
ದ್ವಿ. ದ.ಸ. ( ನಿ) 


ಅವರ ನಿವೃತ್ತಿ ವೇತನದಲ್ಲಿ ಶೇ 5 ರಷ್ಟು 2 ( ಎರಡು) ವರ್ಷಗಳ 
ಅವಧಿಗೆ ಕಡಿತಗೊಳಿಸುವುದು 


ಪಿ . ಆರ್, 1924 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 2) 


೨೬೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ - ೧ 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಹುಟ್ಟೋದಿಂದ ಪಡೆದ ಸಾಲಕ್ಕೆ 2010ರ ಜೂನ್ ತಿಂಗಳಿಗೆ ತ್ರೈಮಾಸಿಕ ಅಸಲು 

ಮತ್ತು ಬಡ್ಡಿ ಬಿಡುಗಡೆ ಬಗ್ಗೆ . 
ಓದಲಾಗಿದೆ : ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಪತ್ರ ಸಂಖ್ಯೆ. ಕೆಆರ್‌ಡಿಸಿಎಲ್ / ಎಂ . ಡಿ. /2010 - 11/ 0656 ದಿನಾಂಕ 24 - 06 

2010. 
ಪ್ರಸ್ತಾವನೆ : 

ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತವು ಕೈಗೊಳ್ಳುತ್ತಿರುವ ಯೋಜನೆಗಳಿಗಾಗಿ ವಿವಿಧ ಸ್ತ್ರೀಂಗಳ ಅಡಿಯಲ್ಲಿ ಹುಟ್ಟೋದಿಂದ ಪಡೆದ 
ಸಾಲವು ಈವರೆಗೆ ಒಟ್ಟು 3906594420 / - ರೂ . ಗಳು ದಿನಾಂಕ 31 - 06 - 2010ರ ಅಂತ್ಯಕ್ಕೆ ಬಾಕಿ ಇರುತ್ತದೆ. ಓದಲಾದ ದಿನಾಂಕ 24 - 06 - 2010ರ 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರದಲ್ಲಿ , 2010ರ ಜೂನ್ ತಿಂಗಳಿಗೆ ಕೊನೆಗೊಳ್ಳುವ ತ್ರೈಮಾಸಿಕಕ್ಕೆ ಮೇಲಿನ 
ಸಾಲದ ಮರುಪಾವತಿಗೆ ಅಸಲು ಹಾಗೂ ಅಡ್ಡಿ ಅನುಕ್ರಮವಾಗಿ 141499000/ - ರೂ .ಗಳು ಮತ್ತು 83548465 / - ರೂ . ಗಳು ಒಟ್ಟು ಮೊತ್ತ 
225047465/ - ರೂ .ಗಳನ್ನು ಹುಟ್ಟೋಗೆ ಪಾವತಿಸಬೇಕಾಗಿದೆಯೆಂದು ವರದಿ ಮಾಡಲಾಗಿದೆ. 123010/ - ರೂ .ಗಳನ್ನು ಮರುಹೊಂದಾಣಿಕೆ ಮಾಡಿದ್ದು, 
ಒಟ್ಟು ಈಗ ಬಾಕಿ ಇರುವ ಮೊತ್ತ 224924455/ - ರೂ . ಗಳನ್ನು ಬಿಡುಗಡೆ ಮಾಡಿ ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು , ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಲೋಣ 11 ಇಎಪಿ 2010, ಬೆಂಗಳೂರು, ದಿನಾಂಕ: 21 - 07 - 2010 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತವು ಹುಟ್ಟೋದಿಂದ ಪಡೆದುಕೊಂಡಿರುವ ಸಾಲದ ಬಾಬಿಗೆ 2010ರ ಜೂನ್ ತಿಂಗಳಿಗೆ 
ಕೊನೆಗೊಳ್ಳುವ ತ್ರೈಮಾಸಿಕ ಅವಧಿಗೆ ಅಸಲು ಹಾಗೂ ಬಡ್ಡಿ ಸೇರಿ ಒಟ್ಟು 224924455 /- ರೂ . ಗಳನ್ನು ( ಇಪ್ಪತ್ತೆರಡು ಕೋಟಿ ನಲವತ್ತೊಂಬತ್ತು ಲಕ್ಷದ 
ಇಪ್ಪತ್ತಾನಾಲ್ಕು ಸಾವಿರದ ನಾಲ್ಕು ನೂರ ಐವತ್ತೈದು ರೂಪಾಯಿಗಳು ಮಾತ್ರ) ಲೆಕ್ಕಶೀರ್ಷಿಕೆ “5054 - 80 - 190 - 0 - 01 - 240 (ಯೋಜನೇತರ) ಸಾಲ 
ಮೇಲುಸ್ತುವಾರಿ ” ಅಡಿಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಲು ಆದೇಶಿಸಲಾಗಿದೆ. 

ಸದರಿ ಬಿಲ್ಲಿನ ಮೊತ್ತಕ್ಕೆ ನಿರ್ದೇಶಕರು ( ಆರ್ಥಿಕ) ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು 
ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಇವರ ಮೇಲುರುಜು ಮಾಡಿಸುವುದು ಹಾಗೂ ಈ ಬಿಲ್ಲನ್ನು (ಸ್ವೀಕೃತದ ರಶೀದಿ) ರಾಜ್ಯ ಹುಜೂರ್‌ ಖಜಾನೆ, 
ಬೆಂಗಳೂರು ಇಲ್ಲಿಂದ ಡ್ರಾ ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ, ಲೋಇ 526 ಆಕೋ - 100 ದಿನಾಂಕ 14 - 07 - 2010 ರಲ್ಲಿನ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1925 

- ಎಂ . ದೇವಿಪ್ರಸಾದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಹಾಗೂ 
ಒಳನಾಡು ಜಲಸಾರಿಗೆ ಇಲಾಖೆ, ( ಇಎಪಿ) 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : 2010 - 11ನೇ ಸಾಲಿನಲ್ಲಿ ಪ್ರಧಾನ ಲೆಕ್ಕಶೀರ್ಷಿಕೆ 5054 ರ ಅಡಿಯಲ್ಲಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಉಲ್ಲೇಖ : ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಪತ್ರ ಸಂಖ್ಯೆ. ಕರಅನಿನಿ /ವೃನಿ/2010 -11/753 

ದಿ : 07 - 07 - 2010. 
ಪ್ರಸ್ತಾವನೆ : 

2010 - 11ನೇ ಸಾಲಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಲೆಕ್ಕಶೀರ್ಷಿಕೆ 5054 - 80 - 190 - 0 - 01 - 132 ( ಯೋಜನೆ) ಅಡಿಯಲ್ಲಿ 
ಬಂಡವಾಳ ಕಾಮಗಾರಿಗಳಿಗಾಗಿ ರೂ . 200.00 ಕೋಟಿಗಳನ್ನು ಒದಗಿಸಲಾಗಿದ್ದು , ದಿನಾಂಕ 

20 - 04 - 2010 ರಂದು ಆನ್ಯೂಟಿ 
ಮೊತ್ತವಾದ ರೂ . 29.70 ಕೋಟಿಗಳನ್ನು ಸದರಿ ಲೆಕ್ಕಶೀರ್ಷಿಕೆ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. 

ಸದರಿ ಲೆಕ್ಕ ಶೀರ್ಷಿಕೆಗಳ ಅಡಿಯಲ್ಲಿ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳಿಗೆ ಬಾಕಿ ಇರುವ ಬಿಲ್ಲುಗಳನ್ನು ಪಾವತಿಸಲು ಉಳಿದ 170.30 
ಕೋಟಿಗಳಲ್ಲಿ ರೂ . 100.00 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಉಲ್ಲೇಖಿತ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ 
ಪತ್ರದಲ್ಲಿ ಕೋರಲಾಗಿದೆ . 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು, ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಲೋಣ97 ಇಎಪಿ 2010 , ಬೆಂಗಳೂರು, ದಿನಾಂಕ: 21 - 07 - 2010 
ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಕೈಗೊಂಡು ಪ್ರಗತಿಯಲ್ಲಿರುವ ಕಾಮಗಾರಿಗಳ ಬಾಕಿ ಬಿಲ್ಲುಗಳ ಪಾವತಿಗಾಗಿ 2010 
11ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 5054 - 80 - 190 - 0 - 01 - 132 ಬಂಡವಾಳ ವೆಚ್ಚಗಳು ( ಯೋಜನೆ ) ಯಡಿಯಲ್ಲಿ ರೂ . 45 .00 ಕೋಟಿಗಳನ್ನು 
( ನಲವತ್ತೈದುಕೋಟಿರೂಪಾಯಿಗಳು ಮಾತ್ರ) ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಲಾಗಿದೆ. 

ಮುಂದುವರೆದು, ನಿಗಮವು 45.00 ಕೋಟಿ ರೂ . ಗಳನ್ನು (ನಲವತ್ತೈದು ಕೋಟಿ ರೂಪಾಯಿಗಳು ಮಾತ್ರ ) ಬಿಲ್ಲನ್ನು ಕೆ.ಎಫ್ .ಸಿ. 17( ಸಿ)4 
ರಲ್ಲಿನಂತೆ ಮಹಾಲೇಖಪಾಲರಿಂದ ( ಎ ಅಂಡ್ ಇ) ಅಥರೈಸೇಷನ್ ಇಲ್ಲದೆಯೇ ಮನ್ನಣೆ ಮಾಡುವುದು; ಹಾಗೂ ಸದರಿ ಬಿಲ್ಲಿನ ಮೊತ್ತಕ್ಕೆ ನಿರ್ದೆಶಕರು 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೮೫ 


( ಆರ್ಥಿಕ) ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಇವರ 
ಮೇಲುರುಜು ಮಾಡಿಸಿ, ಈ ಬಿಲ್ಲನ್ನು ( ಸ್ವೀಕೃತದ ರಶೀತಿ) ರಾಜ್ಯ ಹುಜುರು ಖಜಾನೆ, ಬೆಂಗಳೂರು ಇಲ್ಲಿಂದ ಡ್ರಾ ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ, ಲೋಣ 531 ಆಕೋ -110 ದಿನಾಂಕ 
15- 07 - 2010 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1926 

- ಎಂ . ದೇವಿಪ್ರಸಾದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಹಾಗೂ 

ಒಳನಾಡು ಜಲಸಾರಿಗೆ ಇಲಾಖೆ, ( ಇಎಪಿ) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಬೆಂಗಳೂರು ಶೇಷಾದ್ರಿ ರಸ್ತೆಯಲ್ಲಿರುವ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಕಛೇರಿ ಕಟ್ಟಡದ (1ನೇ ಹಂತ ) ನಿರ್ಮಾಣ 

ಕಾಮಗಾರಿಯ ಗುತ್ತಿಗೆಯನ್ನು ರದ್ದುಪಡಿಸುವ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರ ಪತ್ರ ಸಂಖ್ಯೆ.: ಸಂಕದ:ಕನಿಶಾ:ಎಇ 

5 :2009 -10, ದಿನಾಂಕ: 03. 03.2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದಕ್ಷಿಣ) ಬೆಂಗಳೂರು, ಇವರು ತಮ್ಮ ಪತ್ರದಲ್ಲಿ ಬೆಂಗಳೂರು ಶೇಷಾದ್ರಿ 
ರಸ್ತೆಯಲ್ಲಿರುವ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಕಛೇರಿ ಕಟ್ಟಡದ (1ನೇ ಹಂತ) ನಿರ್ಮಾಣ ಕಾಮಗಾರಿಯನ್ನು ಟೆಂಡರ್ ಆಧಾರದಲ್ಲಿ 2007 
08ನೇ ಸಾಲಿನ ದರಪಟ್ಟಿಯ ಮೇಲೆ ಹೆಚ್ಚುವರಿ ಶೇ . 23 .28ರಂತೆ ಗುತ್ತಿಗೆದಾರರಾದ ಶ್ರೀ ಕೆ. ದಾಮೋದರ್ ರವರಿಗೆ ವಹಿಸಿಕೊಡಲಾಗಿತ್ತು. ಗುತ್ತಿಗೆ 
ಕರಾರಿನಂತೆ ಗುತ್ತಿಗೆದಾರರು ದಿನಾಂಕ: 3.9.2007ರಂದು ಕಾಮಗಾರಿಯನ್ನು ಪ್ರಾರಂಭಿಸಿ ದಿನಾಂಕ: 2.9 .2008ರಂದು ಪೂರ್ಣಗೊಳಿಸಬೇಕಾಗಿತ್ತು. 
ಆದರೆ , ಈ ಮಧ್ಯೆ ಕಾಲೇಜು ಶಿಕ್ಷಣ ಇಲಾಖೆಯು ಸದರಿ ಕಟ್ಟಡದ ಕಾಮಗಾರಿಯನ್ನು ಕೈಗೊಳ್ಳಲು ಬೇರೆ ಇಲಾಖೆಗೆ ವಹಿಸಿಕೊಟ್ಟಿರುವುದರಿಂದ 

ರ್ ರವರು ಯಾವುದೇ ಕಾಮಗಾರಿಯನ್ನು ನಿರ್ವಹಿಸದೇ ಇರುವುದರಿಂದ ಅವರಿಗೆ ನೀಡಿರುವ ಗುತ್ತಿಗೆಯನ್ನು 
ದಂಡರಹಿತವಾಗಿ ರದ್ದುಪಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಲೋಇ 66 ಬಿಇಡಿ 2008, ಬೆಂಗಳೂರು, ದಿನಾಂಕ: 23.07.2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಬೆಂಗಳೂರು ಶೇಷಾದ್ರಿ ರಸ್ತೆಯಲ್ಲಿರುವ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರ ಕಛೇರಿ ಕಟ್ಟಡ 
(1ನೇ ಹಂತ) ನಿರ್ಮಾಣ ಮಾಡಲು ಶ್ರೀ ಕೆ. ದಾಮೋದರ್, ಗುತ್ತಿಗೆದಾರರು ಇವರಿಗೆ ವಹಿಸಲಾಗಿದ್ದ ಗುತ್ತಿಗೆಯನ್ನು ತಕ್ಷಣವೇ ಜಾರಿಗೆ ಬರುವಂತೆ 
ದಂಡರಹಿತವಾಗಿ ರದ್ದುಪಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1927 

- ಕೆ. ರೆಹಮತ್ ಉಲ್ಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು ಹಾಗೂ 

ಒಳನಾಡು ಜಲಸಾರಿಗೆ ಇಲಾಖೆ, (ಕಟ್ಟಡಗಳು) 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕರ್ನಾಟಕ ಪೌರಾಡಳಿತ ಸೇವಾ ಅಧಿಕಾರಿಗಳ ಮತ್ತು ಪೌರ ಸೇವಾ ವೃಂದದ ನೌಕರರ ರಹಸ್ಯ ವರದಿಗಳನ್ನು ಬರೆಯುವ 

ಪ್ರಾಧಿಕಾರಗಳನ್ನು ಗೊತ್ತುಪಡಿಸುವ ಬಗ್ಗೆ. 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ: ನಅಇ 34 ಇಎಂಸಿ 2003, ದಿನಾಂಕ: 15 -12 - 2003. 

( 2) ಸರ್ಕಾರದ ಆದೇಶ ಸಂಖ್ಯೆ : ನಅಇ 34 ಇಎಂಸಿ 2003( ಭಾ ), ದಿನಾಂಕ: 29 - 4 - 2005. 
(3) ಸರ್ಕಾರದ ಸುತ್ತೋಲೆಸಂಖ್ಯೆ:ನಅಇ 334 ಬೆಮಪ್ರಾ 2006 , ದಿನಾಂಕ: 14 - 2 -2007. 

(4) ಪೌರಾಡಳಿತ ನಿರ್ದೇಶಕರ ಏಕ ಕಡತ ಸಂಖ್ಯೆ:ಮೌನಿ:ಸಿಬ್ಬಂದಿ:ಕೆಎಂಎಎಸ್:ಸಿಆರ್:12 /2010 - 11 . 
ಪ್ರಸ್ತಾವನೆ : 

* ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕರ್ನಾಟಕ ಪೌರಾಡಳಿತ ಸೇವಾ ಅಧಿಕಾರಿಗಳು ಹಾಗೂ ಪೌರ ನೌಕರರ 
ಮತ್ತು ರಾಜ್ಯದ ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ/ನೌಕರರ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಆಧಿಕಾರಿಗಳ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳನ್ನು ಬರೆಯುವ ಸಂಬಂಧ ವರದಿ ಮಾಡುವ ಪ್ರಾಧಿಕಾರ , ಪರಿಶೀಲನಾ 
ಪ್ರಾಧಿಕಾರ ಹಾಗೂ ಅಂಗೀಕರಿಸುವ ಪ್ರಾಧಿಕಾರವನ್ನು ಮೇಲೆ ಓದಲಾದ ಕ್ರ. ಸಂ : (1) ರಿಂದ ( 3) ರಲ್ಲಿನ ಆದೇಶಗಳಲ್ಲಿ ಗುರುತಿಸಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ (4) ರ ಏಕ ಕಡತದಲ್ಲಿ ಪೌರಾಡಳಿತ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳಲ್ಲಿ ಕರ್ತವ್ಯ ನಿರ್ವಹಿಸುವ 
ಅಧಿಕಾರಿ / ನೌಕರರುಗಳು ನಗರಸಭೆ/ ಪುರಸಭೆ / ಪಟ್ಟಣ ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕೆ. ಎಂ . ಎ .ಎಸ್. ಅಧಿಕಾರಿಗಳು, ನಗರಾಭಿವೃದ್ದಿ 
ಪ್ರಾಧಿಕಾರಗಳಲ್ಲಿ ಆಯುಕ್ತರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಕೆಎಂಎಎಸ್ ಅಧಿಕಾರಿಗಳ ಹಾಗೂ ರಾಜ್ಯದ ನಗರಸಭೆ/ ಪುರಸಭೆ /ಪಟ್ಟಣ 


೨೬೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ - ೧ 


ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಸೇವಾ ವೃಂದದ ಬಿ ಮತ್ತು ಸಿ ಗುಂಪಿನ ಅಧಿಕಾರಿ/ ಸಿಬ್ಬಂದಿಗಳ ರಹಸ್ಯ ವರದಿಗಳನ್ನು 
ಬರೆಯುವ ಪ್ರಾಧಿಕಾರಗಳನ್ನು ಗುರುತಿಸಿ ಆದೇಶ ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ . 
ಸರ್ಕಾರವು ಪೌರಾಡಳಿತ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 161 ಇಎಂಸಿ 2010, ಬೆಂಗಳೂರು, ದಿನಾಂಕ: 22 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ / ನೌಕರರುಗಳು , 
ನಗರಸಭೆ/ ಪುರಸಭೆ /ಪಟ್ಟಣ ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕೆ. ಎಂ .ಎ .ಎಸ್. ಅಧಿಕಾರಿಗಳು , ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಆಯುಕ್ತರ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಕೆಎಂಎಎಸ್ ಅಧಿಕಾರಿಗಳ ಹಾಗೂ ರಾಜ್ಯದ ನಗರಸಭೆ/ ಪುರಸಭೆ/ ಪಟ್ಟಣ ಪಂಚಾಯತಿಗಳಲ್ಲಿ ಕರ್ತವ್ಯ 
ನಿರ್ವಹಿಸುವತ್ತಿರುವ ಪೌರ ಸೇವಾ ವೃಂದದ ಬಿ ಮತ್ತು ಸಿ ಗುಂಪಿನ ಅಧಿಕಾರಿ/ಸಿಬ್ಬಂದಿಗಳ ರಹಸ್ಯ ವರದಿಗಳನ್ನು ಬರೆಯುವ ಸಂಬಂಧ ವರದಿ 
ಮಾಡುವ ಪ್ರಾಧಿಕಾರ, ಪರಿಶೀಲನಾ ಪ್ರಾಧಿಕಾರ ಹಾಗೂ ಅಂಗೀಕರಿಸುವ ಪ್ರಾಧಿಕಾರಗಳನ್ನು ಈ ಆದೇಶದ ಅನುಬಂಧದಲ್ಲಿರುವಂತೆ ಗೊತ್ತುಪಡಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1928 

ಸಿ. ಆರ್. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ಸಹಕಾರ ಸಚಿವಾಲಯ 


ವಿಷಯ : ಶ್ರೀ ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಚುಂಚನಕಟ್ಟೆ, ಕೆ. ಆರ್.ನಗರ , ಮೈಸೂರು ಜಿಲ್ಲೆ ಇದರ 2008 - 09ನೇ ಸಾಲಿನ 

ವಾರ್ಷಿಕ ಮಹಾ ಸಭೆಯನ್ನು ಮುಂದೂಡಲು ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೆಶಕರ ಪತ್ರ ಸಂಖ್ಯೆ : ಡಿಎಸ್‌ಕೆ/ ಇಎಸ್‌ಟಿಎಸ್ / ಎಜಿಎಂ/ 365/ 2009 - 10 

ದಿನಾಂಕ: 22 - 03 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 22 -03 - 2010ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೆಶಕರು ಇವರು ಪಾಂಡವಪುರ 
ಸಹಕಾರಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು, ಕೋರಿರುವಂತೆ ಕಾರ್ಖಾನೆ ಮತ್ತು ಗುತ್ತಿಗೆದಾರರ ನಡುವೆ ಏರ್ಪಟ್ಟಿರುವ ಗುತ್ತಿಗೆ ಕರಾರು 
ಪತ್ರವು ಇನ್ನೂ ನೊಂದಣಿಯಾಗಿರುವುದಿಲ್ಲ ಮತ್ತು 2009 - 10 ನೇ ಹಂಗಾಮಿನ ಬಾಡಿಗೆ ಹಣ ರೂ . 677. 00 ಲಕ್ಷಗಳು ಪಾವತಿಗೆ ಬಾಕಿ 
ಇರುವುದರಿಂದ ಈ ಬಗ್ಗೆ ಕ್ರಮವಿಡಲು ದಿನಾಂಕ: 29 -11- 2008ರ ಮಹಾಸಭೆಯಲ್ಲಿ ನಿರ್ಣಯವಾಗಿದ್ದು, ಇನ್ನೂ ಕಾರ್ಯರೂಪಕ್ಕೆ ಬಾರದಿರುವುದರಿಂದ 
ಈ ಎರಡು ವಿಚಾರಗಳ ಬಗ್ಗೆ ಮಹಾಸಭೆಯಲ್ಲಿ ಮಾಹಿತಿ ನೀಡುವುದು ತುಂಬಾ ಜಟಿಲ ಸಮಸ್ಯೆಯಾಗುತ್ತದೆಂದೂ ಹಾಗೂ 2008 - 09ನೇ ಸಾಲಿನ 
ಆಡಿಟ್ ವರದಿ ಇನ್ನೂ ಬಿಡುಗಡೆಯಾಗಿರುವುದಿಲ್ಲವೆಂದೂ ಮತ್ತು ಮಹಾಸಭೆಯ ಏರ್ಪಾಡಿಗೆ ರೂ . 5.00 ಲಕ್ಷಗಳು ಖರ್ಚಾಗಲಿದ್ದು, ಈ ಹಣವನ್ನು 
ರಾಜ್ಯಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಹಂಚಿಕೆ ಮಾಡಿಸಿಕೊಳ್ಳಬೇಕಿರುತ್ತದೆಂದು ವರದಿ ಮಾಡಿರುವುದರಿಂದ, ಕಾರ್ಖಾನೆಯ 2008 - 09ನೇ ಸಾಲಿನ 
ಮಹಾಸಭೆಯನ್ನು 2010ನೇ ಸಾಲಿನ ಸೆಪ್ಟೆಂಬರ್ ಮಾಹೆಯಲ್ಲಿ ನಡೆಸಲು ಸರ್ಕಾರವನ್ನು ಕೋರಿ ವಿಶೇಷಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು, 
ಮೈಸೂರು ಜಿಲ್ಲೆ ಇವರು ದಿನಾಂಕ 18 - 01 -2010 ರಂದು ನಡೆದು ಸಭೆಯಲ್ಲಿ ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಖಾನೆ 
ನಿ., ಚುಂಚನಕಟ್ಟೆ, ಕೆ.ಆರ್. ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ ಇದರ 2008 - 09ನೇ ಸಾಲಿನ ವಾರ್ಷಿಕ ಮಹಾ ಸಭೆಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 121ರ ಅಡಿಯಲ್ಲಿ ದಿನಾಂಕ 30 - 09 - 2010 ರೊಳಗಾಗಿ ಜರುಗಿಸಲು ಸರ್ಕಾರದ ಅನುಮತಿ ನೀಡಬಹುದೆಂದು ಕಬ್ಬು 
ಅಭಿವೃದ್ಧಿ ಆಯುಕ್ತರು ಅಭಿಪ್ರಾಯಪಟ್ಟಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 08 ಸಸಕಾ 2010 , ಬೆಂಗಳೂರು, ದಿನಾಂಕ: 21 - 07 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 121ರಡಿಯಲ್ಲಿ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಚುಂಚನಕಟ್ಟೆ , ಕೆ. ಆರ್. ನಗರ ತಾಲ್ಲೂಕು, ಮೈಸೂರು 
ಜಿಲ್ಲೆ ಇದರ 2008 - 09ನೇ ಸಾಲಿನ ವಾರ್ಷಿಕ ಮಹಾ ಸಭೆಯನ್ನು ದಿನಾಂಕ : 30 - 09 - 2010 ರೊಳಗೆ ನಡೆಸಲು ಕಾಲಾವಕಾಶವನ್ನು ವಿಸ್ತರಿಸಿ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 27 (1) ರ ಉಪಬಂಧಗಳನ್ನು ಮಾರ್ಪಡಿಸಿ ಅನುಮತಿ ನೀಡಲಾಗಿದೆ . 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 27 (1) ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ: 30 - 09 
2010ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 27(1) ರ ಕಲಂನ 
ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್, 1929 

ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧ , ೨೦೧೦ 


೨೬೮೭ 


ಕಾರ್ಮಿಕ ಸಚಿವಾಲಯ 
ವಿಷಯ : 2007 -08ನೇ ಸಾಲಿನಲ್ಲಿ ರಾಜ್ಯದ ಅತಿ ಹೆಚ್ಚು ಹಿಂದುಳಿದ ತಾಲ್ಲೂಕುಗಳಲ್ಲಿ ಸ್ಥಾಪಿಸಲಾದ 08 ಸರ್ಕಾರಿ ಕೈಗಾರಿಕಾ ತರಬೇತಿ 

ಸಂಸ್ಥೆಗಳಲ್ಲಿ ಎಂ .ಆರ್‌. ಎ. ಸಿ. ವೃತ್ತಿಯನ್ನು ಪ್ರಾರಂಭಿಸಲು ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಕಾಣ 141 ಇಟಿಐ 2007 , ದಿ: 02 - 08 - 2007. 

2 ) ಸರ್ಕಾರಿ ಆದೇಶ ಸಂ : ಕಾಇ 376 ಇಟಿಐ 2007 ( ಭಾಗ) ದಿ : 5 - 11 - 2007 
3) ಆಯುಕ್ತರು , ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ , ಉತನಿ / ತರಬೇತಿ/ ಯೋಜನೆ -1/ ವಿವ- 11 /2007 

08 ದಿನಾಂಕ 08 - 03 - 2010 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2007 -08ನೇ ಸಾಲಿನಲ್ಲಿ ರಾಜ್ಯದ ಹಿಂದುಳಿದ ತಾಲ್ಲೂಕುಗಳ ಪೈಕಿ 08 ತಾಲ್ಲೂಕುಗಳಾದ 
ಆಫೈಲ್‌ಪುರ, ಹಿರಿಯೂರು, ಮುಳಬಾಗಿಲು, ದೇವದುರ್ಗ , ನಾಗಮಂಗಲ, ಬೇಲೂರು, ಶ್ರೀರಂಗಪಟ್ಟಣ ಮತ್ತು ಬಸವಕಲ್ಯಾಣಗಳಲ್ಲಿ ಕೈಗಾರಿಕಾ ತರಬೇತಿ 
ಸಂಸ್ಥೆಗಳನ್ನು ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಡಿ 2007 - 08ನೇ ಸಾಲಿನಲ್ಲಿ 
ಹೊಸದಾಗಿ ಸ್ಥಾಪಿಸಲ್ಪಟ್ಟಿರುವ 08 ಹಿಂದುಳಿದ ತಾಲ್ಲೂಕುಗಳಲ್ಲಿ ಸ್ಥಾಪಿಸಲಾದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಕೆಳಕಂಡ 05 ವೃತ್ತಿಗಳನ್ನು 
ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿತ್ತು. 

ಪ್ರತೀ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗುವ ವೃತ್ತಿಗಳು 
ಎಲೆಕ್ನಿಷಿಯನ್ 
ಎಲೆಕ್ಟ್ರಾನಿಕ್ ಮೆಕಾನಿಕ್ 


ಫಿಟ್ಟರ್ 


ಟರ್ನರ್ 


ರಿ 


ಆ 


ಎಂ . ಎಂ . ವಿ . 
ಮೇನೆ (3) ರಲ್ಲಿ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ, ಬೆಂಗಳೂರು ಇವರ ಪತ್ರದಲ್ಲಿ 
2007 - 08 ನೇ ಸಾಲಿನಲ್ಲಿ ರಾಜ್ಯದ ಅತಿ ಹೆಚ್ಚು ಹಿಂದುಳಿದ ತಾಲ್ಲೂಕುಗಳಲ್ಲಿ ಪ್ರಾರಂಭಿಸಲಾದ 8 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 

ಸಲಾದ ಮೇಲಿನ ಸರ್ಕಾರಿ ಆದೇಶದಲ್ಲಿ 6 ವೃತ್ತಿಗಳ ಬದಲಾಗಿ 5 ವೃತ್ತಿಗಳನ್ನು ಮಾತ್ರ ಅನುಷ್ಠಾನಗೊಳಿಸಲು ಆದೇಶ 
ಹೊರಡಿಸಲಾಗಿದೆಯೆಂದೂ , ಆದರೆ ಈಗಾಗಲೇ 8 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸರ್ಕಾರಿ ಆದೇಶ ನಿರೀಕ್ಷಿಸಿ ಎಂ . ಆರ್‌. ಎ. ಸಿ. ವೃತ್ತಿಗೆ 
ಪ್ರವೇಶ ಪ್ರಕ್ರಿಯೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ತರಬೇತಿಗೆ ಬೇಕಾದ ಮೂಲ ಸೌಕರ್ಯಗಳೊಂದಿಗೆ ತರಬೇತಿಯನ್ನು 
ಪ್ರಾರಂಭಿಸಲಾಗಿದೆಯೆಂದೂ , ಆದುದರಿಂದ ಈ 8 ಸಂಸ್ಥೆಗಳಲ್ಲಿ ಎಂ . ಆರ್‌. ಎ.ಸಿ. ವೃತ್ತಿಯನ್ನು ಅನುಷ್ಠಾನಗೊಳಿಸಲು ಸೂಕ್ತ ಸರ್ಕಾರಿ ಆದೇಶ 
ಹೊರಡಿಸುವಂತೆ ಕೋರಿರುವರು . 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಾಣ 78 ಇಟಿಐ 2010 , ಬೆಂಗಳೂರು, ದಿನಾಂಕ: 23 - 07 - 2010 
ರಾಜ್ಯದಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಡಿ 2007 - 08ನೇ ಸಾಲಿನಲ್ಲಿ ಅತೀ ಹಿಂದುಳಿದ ತಾಲ್ಲೂಕುಗಳಲ್ಲಿ ಹೊಸದಾಗಿ 
ಸ್ಥಾಪಿಸಲಾದ 08 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಾದ ಅಫ್ಘಲ್‌ಪುರ, ಹಿರಿಯೂರು, ಮುಳಬಾಗಿಲು, ದೇವದುರ್ಗ, ನಾಗಮಂಗಲ , ಬೇಲೂರು, 
ಶ್ರೀರಂಗಪಟ್ಟಣ , ಮತ್ತು ಬಸವಕಲ್ಯಾಣಗಳಲ್ಲಿ ಮಂಜೂರಾತಿ ನೀಡಿರುವ 5 ವೃತ್ತಿಗಳ ಜೊತೆಗೆ ಎಂ . ಆರ್‌. ಎ .ಸಿ . ವೃತ್ತಿಯನ್ನು ಸಹ ಪ್ರಾರಂಭಿಸಲು 
ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1930 

ಎ. ಎಸ್ . ವಿಶ್ವೇಶ್ವರಯ್ಯ 

ಪೀಠಾಧಿಕಾರಿ , 
ಕಾರ್ಮಿಕ ಇಲಾಖೆ, (ಉದ್ಯೋಗಮತ್ತು ತರಬೇತಿ) 


ಸಹಕಾರ ಸಚಿವಾಲಯ 


ವಿಷಯ : ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಪಾಂಡವಪುರ , ಮಂಡ್ಯ ಜಿಲ್ಲೆ ಇದರ 2001 - 02 ರಿಂದ 

2008 - 09ನೇ ಸಾಲುಗಳ ವಾರ್ಷಿಕ ಮಹಾ ಸಭೆಯನ್ನು ಮುಂದೂಡಲು ಮಂಜೂರಾತಿ ನೀಡುವ ಬಗ್ಗೆ . 
ಓದಲಾಗಿದೆ : ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೆಶಕರ ಪತ್ರ ಸಂಖ್ಯೆ : ಡಿಎಸ್‌ಕೆ/ ಇಎಸ್‌ಟಿಎಸ್ /91/2002 

03, ದಿನಾಂಕ 20- 10 - 2009 | 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 27 - 11 -2009ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರು ಪಾಂಡವಪುರ 
ಸಹಕಾರಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು, ಕೋರಿರುವಂತೆ 2001 - 2002ನೇ ಸಾಲಿನಿಂದ 2007 - 08ನೇ ಸಾಲುಗಳ ವಾರ್ಷಿಕ 
ಮಹಾಸಭೆಯನ್ನು ದಿನಾಂಕ 30 -09 -2009 ರೊಳಗೆ ಕರೆಯಬೇಕಾಗಿದ್ದು , ಹಣದ ಕೊರತೆ, ಸಿಬ್ಬಂದಿ ಕೊರತೆ ಮತ್ತು 2006 - 07ನೇ ಸಾಲಿನಿಂದ 


೨೬೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ- ೧ 


2008 - 09ನೇ ಸಾಲುಗಳ ಲೆಕ್ಕಪತ್ರಗಳು ಅಂತಿಮವಾಗಿಲ್ಲದ ಕಾರಣ, ವಾರ್ಷಿಕ ಮಹಾಸಭೆಯನ್ನು ನಡೆಸಲು ಸಾಧ್ಯವಾಗಿರುವುದಿಲ್ಲವಾದ್ದರಿಂದ ಸದರಿ 
ಸಾಲುಗಳ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 30 - 09 -2010 ರೊಳಗೆ ನಡೆಸಲು ಮುಂದೂಡಿ ಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವವನ್ನು 
ಸಲ್ಲಿಸುವುದಾಗಿ ದಿನಾಂಕ 21 - 09 - 2009 ರಂದು ನಡೆದ ಕಾರ್ಖಾನೆಯ ವಿಶೇಷಾಧಿಕಾರಿಗಳ ಸಭೆಯಲ್ಲಿ ತೀರ್ಮಾನಿಸಿರುವುದಾಗಿ ತಿಳಿಸಿ ಕಾರ್ಖಾನೆಯ 
ಕೋರಿಕೆಯು ಸಮಂಜಸವಾಗಿರುವುದರಿಂದ, ಒಪ್ಪಬಹುದಾಗಿರುವುದರಿಂದ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಪಾಂಡವಪುರ , ಮಂಡ್ಯ ಜಿಲ್ಲೆ 
ಇದರ 2001 - 2002 ರಿಂದ 2008 - 09ನೇ ಸಾಲುಗಳ ವಾರ್ಷಿಕ ಮಹಾ ಸಭೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121ರ 
ಅಡಿಯಲ್ಲಿ ದಿನಾಂಕ 30 - 09 - 2010 ರೊಳಗಾಗಿ ಜರುಗಿಸಲು ಸರ್ಕಾರದ ಅನುಮತಿ ನೀಡಬಹುದೆಂದು ಕಬ್ಬು ಅಭಿವೃದ್ಧಿ ಆಯುಕ್ತರು 
ಅಭಿಪ್ರಾಯಪಟ್ಟಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಇ 01 ಸಸಕಾ 2010, ಬೆಂಗಳೂರು, ದಿನಾಂಕ: 21ನೇ ಜುಲೈ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 121ರಡಿಯಲ್ಲಿ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ , ಪಾಂಡವಪುರ, ಮಂಡ್ಯ ಜಿಲ್ಲೆ ಇದರ 2001 - 2002 
ರಿಂದ 2008 - 09ನೇ ಸಾಲುಗಳ ವಾರ್ಷಿಕ ಮಹಾ ಸಭೆಯನ್ನು ದಿನಾಂಕ 30 - 09 - 2010ರೊಳಗೆ ನಡೆಸಲು ಕಾಲಾವಕಾಶವನ್ನು ವಿಸ್ತರಿಸಿ ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 27 (1) ರ ಉಪಬಂಧಗಳನ್ನು ಮಾರ್ಪಡಿಸಿ ಅನುಮತಿ ನೀಡಲಾಗಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 27( 1) ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ 30 - 09 
2010ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 27 (1) ರ ಕಲಂನ 
ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

(ನಂಜುಂಡಪ್ಪ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1931 

ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 


ವಿಷಯ : ಶಿವಮೊಗ್ಗ ದೇಶೀಯ ವಿದ್ಯಾಶಾಲೆ ಸಮಿತಿ ( ರಿ) ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ 

ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 17 ಮುನೋಸೋ 2006 , ದಿನಾಂಕ 24 - 02 - 2007 

2) ಸಹಕಾರ ಸಂಘಗಳ ನಿಬಂಧಕರು ರವರ ಪತ್ರ ಸಂಖ್ಯೆ : ಆರ್‌ಸಿಎಸ್ /ಎಡಿಎಂ /295/ ಎಸ್‌ಓಆರ್/2009 

10, ದಿನಾಂಕ 06 - 07 -2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ 24 - 02 - 2007ರ ಆದೇಶದಲ್ಲಿ ದೇಶೀಯ ವಿದ್ಯಾಶಾಲೆ ಸಮಿತಿ ( ರಿ), ಶಿವಮೊಗ್ಗ ಈ 
ಸಂಸ್ಥೆಗೆ ಸಾರ್ವಜನಿಕ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಹಿರಿಯ ಉಪ ವಿಭಾಗಾಧಿಕಾರಿ, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 
ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ತದನಂತರ ಆಡಳಿತಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸಿ ದಿನಾಂಕ 17 - 12 - 2009ರ ಆದೇಶದಲ್ಲಿ 
ದಿನಾಂಕ 06 - 12 -2009 ರಿಂದ ಜಾರಿಗೆ ಬರುವಂತೆ ಮತ್ತೆ ಆರು ತಿಂಗಳು ಅವಧಿಯವರೆಗೆ ಆಡಳಿತಾಧಿಕಾರಿಯವರ ಅವಧಿಯನ್ನು ವಿಸ್ತರಿಸಲಾಗಿದೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2 ) ರ ದಿನಾಂಕ 06 - 07 - 2010ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು , ಬೆಂಗಳೂರು ಇವರು 
ದೇಶೀಯ ವಿದ್ಯಾ ಶಾಲಾ ಸಮಿತಿ ( ರಿ), ಶಿವಮೊಗ್ಗ ಇದರ ಸಂಸ್ಥೆಯ ಆಡಳಿತಾಧಿಕಾರಿಯವರು ದಿನಾಂಕ 11- 05 - 2010ರ ಪತ್ರದಲ್ಲಿ ವಿವಿಧ 
ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕೆ ಬಾಕಿ ಇದ್ದ ಪ್ರಕರಣಗಳ ತೀರ್ಪಿಗೆ ಕಾಯಬೇಕಾದಂತಹ ಹಾಗೂ ದಿನಾಂಕ 07 - 03 - 2010 ರಂದು ನಡೆಸಬೇಕಿದ್ದ 
ಸಂಸ್ಥೆಯ ಸರ್ವ ಸದಸ್ಯರ ಸಭೆ ಮತ್ತು ಚುನಾವಣೆಯನ್ನು ಅನಿವಾರ್ಯವಾಗಿ ಮುಂದೂಡಬೇಕಾದ ಪ್ರಸಂಗ ಆಡಳಿತಾಧಿಕಾರಿಯವರ ಕೈಮೀರಿದ್ದರಿಂದ, 
ಅವರ ಪ್ರಾಮಾಣಿಕ ಪ್ರಯತ್ನವು ಫಲಕಾರಿಯಾಗದೆ ಇರುವುದರಿಂದ ಸಂಸ್ಥೆಯ ಆಡಳಿತಾಧಿಕಾರಿಯ ಅವಧಿಯನ್ನು ದಿನಾಂಕ 06 - 06 - 2010 ರಿಂದ 
ಆರು ತಿಂಗಳ ಅವಧಿಗೆ ಕಾಯ್ದೆಯ ಕಲಂ 27ಎ (5) ರೀತ್ಯ ವಿಶೇಷ ಪ್ರಕರಣವೆಂದು ಪರಿಗಣಿಸಿ, ಅಂತಿಮವಾಗಿ ವಿಸ್ತರಿಸುವಂತೆ ಶಿಫಾರಸ್ಸು 
ಮಾಡಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಇ 123 ಸಸಂನೋ 2009 , ಬೆಂಗಳೂರು, ದಿನಾಂಕ: 26ನೇ ಜುಲೈ 2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, “ಶಿವಮೊಗ್ಗ ದೇಶೀಯ ವಿದ್ಯಾಶಾಲಾ ಸಮಿತಿ ( ರಿ), ಶಿವಮೊಗ್ಗ ಈ 
ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಉಪ ವಿಭಾಗಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರನ್ನು ಅಂತಿಮವಾಗಿ ದಿನಾಂಕ 06 
06 - 2010 ರಿಂದ ಜಾರಿಗೆ ಬರುವಂತೆ ಮತ್ತೆ ಅಂತಿಮವಾಗಿ ಆರು ( 6) ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯಾಗಿ ನೇಮಿಸಿ ಅವಧಿ ವಿಸ್ತರಿಸಿ 
ಆದೇಶಿಸಿದೆ” 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಪಡಿಸಿ, ಕಡ್ಡಾಯವಾಗಿ ಚುನಾಯಿತ ನೂತನ 
ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು 
ಸಹಾ ಒದಗಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

(ನಂಜುಂಡಪ್ಪ) 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೮೯ 


ಪಿ .ಆರ್‌. 1932 

ಸಹಕಾರ ಇಲಾಖೆ 

* ಶಿಕ್ಷಣ ಸಚಿವಾಲಯ 
ವಿಷಯ : ಸೆಮಿಸ್ಟರ್ ಪದ್ದತಿಯ ಬದಲಿಗೆ ವಾರ್ಷಿಕ ಪರೀಕ್ಷಾ ಪದ್ಧತಿ ಅಳವಡಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 24 ಡಿಜಿಓ 2004, ದಿನಾಂಕ 16 - 02 - 2004 , 

2 ) ಸರ್ಕಾರದ ಆದೇಶ ಸಂಖ್ಯೆ ಇಡಿ 08 ಡಿಜಿಒ 2007, ದಿನಾಂಕ 30 - 06 - 2007. 
3) ಆಯುಕ್ತರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ದಿನಾಂಕ 05 - 07 - 2010ರ ಪ್ರಸ್ತಾವನೆ. 


ಪ್ರಸ್ತಾವನೆ : 


ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿನ ಮಕ್ಕಳ ದೈಹಿಕ ಮಾನಸಿಕ ಹಾಗೂ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಚಿಂತಿಸಿ , ವಾರ್ಷಿಕ 
ಪರೀಕ್ಷೆಗಳಿಂದ ಮಕ್ಕಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಹಾಗೂ ಜ್ಞಾಪಕ ಶಕ್ತಿಯ ಮೇಲೆ ಪರಿಣಾಮ ಬೀರುವುದನ್ನು ಪರಿಶೀಲಿಸಿ, ಮೇಲೆ (1) ರಲ್ಲಿ ಓದಲಾದ 
ದಿನಾಂಕ 16 - 02 - 2004ರ ಆದೇಶದಲ್ಲಿ 2004 -05ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ತ್ರೈಮಾಸಿಕ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ 
ತರಲಾಗಿತ್ತು. ತದನಂತರ ಶಿಕ್ಷಣ ಕ್ಷೇತ್ರದ ಮಾನ್ಯ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಹಾಗೂ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ 
ಚರ್ಚಿಸಿ, ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ, ತ್ರೈಮಾಸಿಕ ಪರೀಕ್ಷಾ 
ಪದ್ಧತಿಯ ಸಾಧಕ - ಬಾಧಕಗಳ ಬಗ್ಗೆ ವರದಿಯನ್ನು ಪಡೆಯಲಾಗಿದೆ. ಈ ವರದಿಯ ಅಭಿಪ್ರಾಯದಂತೆ ಮೇಲೆ(2 ) ರಲ್ಲಿ ಓದಲಾದ ದಿನಾಂಕ 30 - 06 
2007ರ ಸರ್ಕಾರದ ಆದೇಶದಲ್ಲಿ ತ್ರೈಮಾಸಿಕ ಪರೀಕ್ಷಾ ಪದ್ಧತಿಯನ್ನು ರದ್ದುಪಡಿಸಿ, 5ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಅರ್ಧವಾರ್ಷಿಕ 
(ಸೆಮಿಸ್ಟರ್) ಪರೀಕ್ಷಾ ಪದ್ಧತಿಯನ್ನು 2007 - 08ನೇ ಸಾಲಿನಿಂದ ಜಾರಿಗೆ ತರಲಾಗಿದೆ. 

ಪ್ರೌಢಶಾಲಾ ಹಂತದಲ್ಲಿನ ವಿದ್ಯಾರ್ಥಿಗಳಿಗೆ 8 ಮತ್ತು 9ನೇ ತರಗತಿಗಳಲ್ಲಿ ಸೆಮಿಸ್ಟರ್ ಪದ್ದತಿ ಇದ್ದು , ಈಗಿನ 10ನೇ ತರಗತಿಯ ಪರೀಕ್ಷಾ 
ಪದ್ಧತಿಗೆ ಪೂರಕವಾಗಿರುವುದಿಲ್ಲ. ಇದರಿಂದ ಬಹುತೇಕ ವಿದ್ಯಾರ್ಥಿಗಳು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆಯನ್ನು 
ಮಾಡದಿರುವುದು ಕಂಡುಬಂದಿರುತ್ತದೆ. ಎಸ್. ಎಸ್. ಎಲ್. ಸಿ. ಪರೀಕ್ಷೆಗಾಗಿ 8ನೇ ತರಗತಿಯಿಂದಲೆ ಮಕ್ಕಳನ್ನು ಸಿದ್ಧಗೊಳಿಸಲು ಅಥವಾ 
ತರಬೇತುಗೊಳಿಸಲು ಈಗಿನ ಸೆಮಿಸ್ಟರ್ ಪದ್ಧತಿಯ ಬದಲಾಗಿ ವಾರ್ಷಿಕ ಪರೀಕ್ಷಾ ಪದ್ಧತಿಯನ್ನು ಅಳವಡಿಸುವ ಬಗ್ಗೆ ಪಾಲಕರು ಹಾಗೂ ಶಿಕ್ಷಕ 
ಸಮುದಾಯದಿಂದ ಒತ್ತಾಯ ಕಂಡುಬಂದ ಹಿನ್ನೆಲೆಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು 
ಮಾಡಲು ಅನುಕೂಲವಾಗುವಂತೆ 8 ಮತ್ತು 9ನೇ ತರಗತಿಗಳಲ್ಲಿಯೂ ಸಹ ವಾರ್ಷಿಕ ಪರೀಕ್ಷೆಯನ್ನು ಜಾರಿಗೆ ತರುವುದು ಅತ್ಯಾವಶ್ಯಕವೆಂದು ಪರಿಗಣಿಸಿ, 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 124 ಎಸ್‌ಎಲ್‌ಬಿ 2014 , ಬೆಂಗಳೂರು, ದಿನಾಂಕ: 17ನೇ ಜುಲೈ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 8 ಮತ್ತು 9ನೇ ತರಗತಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಇಡಿ 08 ಡಿಜಿಓ 2007 , 
ದಿನಾಂಕ 30 - 06 - 2007 ರಲ್ಲಿ 2007 - 08ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ತಂದಿದ್ದ ಅರ್ಧವಾರ್ಷಿಕ ( ಸೆಮಿಸ್ಟರ್) ಪರೀಕ್ಷಾ ಪದ್ಧತಿಯ ಬದಲಾಗಿ 
2010 -11ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ವಾರ್ಷಿಕ ಪರೀಕ್ಷಾ ಪದ್ಧತಿಯನ್ನು ಈ ಕೆಳಕಂಡ ಕಿರು ಪರೀಕ್ಷೆಗಳು ಹಾಗೂ ಪರೀಕ್ಷಾ 
ವಿಧಾನಗಳೊಂದಿಗೆ ಜಾರಿಗೊಳಿಸಿ ಆದೇಶಿಸಿದೆ. 

> ಜುಲೈ ಕೊನೆ ವಾರದಲ್ಲಿ 25 ಅಂಕಗಳಿಗೆ ಒಂದು ಕಿರು ಪರೀಕ್ಷೆ 
> ಆಗಸ್ಟ್ ಕೊನೆವಾರದಲ್ಲಿ 25 ಅಂಕಗಳಿಗೆ ಎರಡನೇ ಕಿರು ಪರೀಕ್ಷೆ 

ಅರ್ಧ ವಾರ್ಷಿಕ ಪರೀಕ್ಷೆ 100 ಅಂಕಗಳಿಗೆ ಮಧ್ಯಂತರ ರಜೆಗೆ ಮೊದಲು 
> ನವೆಂಬರ್ ಕೊನೆಯ ವಾರದಲ್ಲಿ 25 ಅಂಕಗಳಿಗೆ ಮೂರನೇ ಕಿರು ಪರೀಕ್ಷೆ 
> ಜನವರಿ ಮೊದಲ ವಾರದಲ್ಲಿ 25 ಅಂಕಗಳಿಗೆ ನಾಲ್ಕನೇ ಕಿರು ಪರೀಕ್ಷೆ 

> ಮಾರ್ಚ್ ತಿಂಗಳಲ್ಲಿ 100 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆ 

ಸೆಮಿಸ್ಟರ್‌ ಪದ್ಧತಿ ಅಳವಡಿಸುವ ಮೊದಲು ಜಾರಿಯಲ್ಲಿದ್ದ ಇಲಾಖೆಯು ನಿಗದಿಪಡಿಸಿದ ಮೌಲ್ಯ ಮಾಪನ ಹಾಗೂ ತೇರ್ಗಡೆ ನಿಯಮಗಳು 
ಅನ್ವಯಿಸುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಹೆಚ್ . ಟಿ. ಜಯರಾಂ) 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , 1933 

ಶಿಕ್ಷಣ ಇಲಾಖೆ ( ಪ್ರೌಢ) 


A 


FOREST, ECOLOGY AND ENVIRONMENT SECRETARIAT 
Sub :- Diversion 0. 27 ha. of forest land in Sy. No . 34/2 of Chamundi Betta village, Mysore for construction of 

Passengers and Tourist Amenity Centre at Chamundi Hills , Mysore in favour of the Divisional Controller , 

Karnataka State Road Transport Corporation , Urban Division , Mysore . 
Read :- 1) Letter No. A5 (7 ) GFL.CR . 10 /2008 -09 , dated 24 -09- 2008 of Principal Chief Conservator of Forests , 

Bangalore 
2) State Government letter No. FEE 159 FLL 2008, dated 03-04 - 2009 
3) Letter No . 4-KRB 597 /2009 -BAN /4888 , dated 24 -06 -2009 of Government of India , Ministry of Environment 

and Forests , Regional Office , Bangalore . 


glo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


4 ) Letter No. A5 (7)GFL. CR. 10 /2008 -09 , dated 05 -03 -2010 of Principal Chief Conservator of Forests, 

Bangalore . 
5) State Government letter No. FEE 159 FLL 2008 , dated 24 -03- 2010 
6 ) Letter No. 4 -KRB 597 / 2009 -BAN /7557, dated 09-07- 2010 of Government of India , Ministry of Environment 

and Forests , Regional Office , Bangalore . 


* 


* 


* 


Preamble : 

The Principal Chief Conservator of Forests , Bangalore vide his letter dated 24 -09- 2008 read at (1) above has submitted 
the proposal to obtain the approval of Government of India under Section 2 of Forest ( Conservation ) Act , 1980 for diversion of 0 .27 
ha. of forest land in Sy . No. 34 /2 of Chamundi Betta village , Mysore for construction of Passengers and Tourist Amenity Centre at 
Chamundi Hills , Mysore in favour of the Divisional Controller, Karnataka State Road Transport Corporation , Urban Division , Mysore 
subject to certain conditions. 

Accordingly the proposal was recommended to Government of India vide state Government letter dated 03 -04 -2009 read 
at (2 ) above . 

The Government of India , Ministry of Environment and Forests , Regional Office , Bangalore vide their letter dated 24 -06 
2009 read at (3) above has given its approval in principle approval (Stage -I) subject to fulfillment of certain conditions and the same 
was communicated to the Principal Chief Conservator of Forests , Bangalore for compliance . 

The Principal Chief Conservator of Forests , Bangalore vide his letter dated 05 -03 -2010 furnished the compliance report 
read at (4 ) above and the same has been sent to Government of India vide state Government letter dated 24 -03- 2010 read at (5 ) 
above. 

Finally , Government of India Ministry of Environment and Forests , Regional Office , Bangalore vide their letter dated 09 
07 - 2010 read at (6 ) above has conveyed its final approval (Stage- II) under Section 2 of Forest (Conservation ) Act, 1980 for 
diversion of 0. 27 ha. of forest land in Sy No . 34 /2 of Chamundi Betta village , Mysore for construction of passengers and tourist 
amenity centre at Chamundi Hills , Mysore in favour of the divisional controller, Karnataka State Road Transport Corporation , urban 
division Mysore subject to certain conditions . 
The proposalhas been examined in detail and hence the order 

Government Order No . FEE 159 FLL 2008 , Bangalore , dated 19 -07 -2010 
In the circumstances explained in the preamble above, Government are pleased to accord sanction under section 2 of 
Forest (conservation ) act, 1980 for diversion of 0 .27 ha. of Forest land in sy . No. 34 /2 , of Chamundi Betta Village , Mysore for 
construction of Passengers and Tourist Amenity Centre at Chamundi Hills , Mysore in favour of the Divisional Controller, Karnataka 
State Road Transport Corporation , urban Division , Mysore subject to the following conditions. 

1. The permission will come into effect from 09- 09 - 2010 after completion of three months from 09 -06 -2010 if no civil 

proceeding are initiated during the intervening period and will be subject to outcome of Court orders with reference to 
the title of the land if any Civil proceedings are initiated in any Civil Court as per the order dated 09 - 06 -2010 of 
Hon ble High Court of Karnataka in W .P . No . 29959 of 2009 . 
The legal Status of the forest land shall remain unchanged 
The demarcation of the proposed forest area shall be carried out by erecting cement concrete pillars duly numbered 

at an interval of 20 meters at the cost of user agency . 
4 . The additional amount of the Net Present Value (NPV) of the diverted forest land if any becoming due after revision 

of the same by the Hon ble Supreme Court of India in future , shall be charged by the State Government from the 
user agency and the same shall be transferred to Ad -hoc CAMPA in account number CA -1582 of Corporation Bank , 
Block - 11, CGO Complex, Phase -I, Lodhi Road , New Delthi110 003 . 
The Karnataka State Road Transport Corporation (KSRTC ) shall design the proposed building in such a way that it 
will not block the view of the gopuram from the entrance of the temple town. 
The forest land shall be transferred to the user agency only after necessary formalities of settlement of rights under 
the Scheduled Tribes and other Traditional Forest Dwellers (Recognition of Forest Rights ) Act, 2006 are completed . 
The total forest area utilized for the project shall not exceed 0. 27 ha. In case the land is not taken over by the user 
agency or the same is not used for the stipulated purpose within a period of two years, then the area shall be taken 
back by the Forest Department. 

The land shall be utilized only for the purpose for which it is released . 
9. If the land is not required for the purpose for which it is granted the same should be resumed back to the Forest 

Department by the Conservator of Forests under Section 82 of Karnataka Forest Act , 1963 . 


2 . 


8 . 


2007 - 0 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧ , ೨೦೧೦ 


geen 


10 . The user agency has to pay the lease rent as fixed by the Government at the time of sanction and any subsequent 

orders in this regard . 
11. The lease is granted for 20 years 
12 . The Karnataka Forest Act 1963 and Karnataka Forest Rules 1969 will be applicable for any violation 
13. If the land is not utilized for the purpose within 2 years , the forest land shall be resumed back by the Conservator of 

Forests by following the provisions under section 82 of Karnataka Forest Act 1963. 
14 . Only minimum number of trees shall be cutbased on actual requirement of the project. 
15 . The user agency shall pay the extraction and transportation charges of trees estimated by the Deputy conservator of 

Forests from the land if extracts. 
16 . The user agency has to pay the Net Present Value (NPV) as per the Supreme Court Order dated 28 -03-2008 and 

order dated 09 -05 - 2008 . 
17 . The user agency while executing the agreement has to register the Deed with the concerned jurisdictional Sub 

registrar as per the prevailing rate of Stamp Duty and Registration fee . 
18 . The user agency shall abide by all the conditions imposed upon and to be imposed by Government of India . 

Government of Karnataka and Principal Chief Conservator of Forests . 


By Order and in the name of the Governor of Karnataka 


H . M . Mallikarjuna Swamy 

Under Secretary to Government, 
Forest, Ecology and Environment Department 


P . R . No. 1934 


Sub : 


COMMERCE & INDUSTRIES SECRETARIAT 
Approval to the Project Proposal of M /s. Chitradurga Steel-N -Power Pvt . Ltd., to establish a "Mini Steel Plant 
consisting of 570 TPD Sponge Iron Plant, Steel Ingots /Billets and Steel Re - rolling with 12 MW Co - generation " at 
Palavvanahalli village, Imangala Hobli, Hiriyur Taluk , Chitrdurga District . 
Proceedings of the 230 State High Level Clearance Committee (SHLCC ) meeting held on 19 -06 - 2010 . 


Read :- 


* * * 


Preamble : 

M /s. Chitradurga Steel- N -Power Pvt. Ltd ., proposes to establish a "Mini Steel Plant consisting of 570 TPD Sponge Iron 
Plant, Steel Ingots / Billets and Steel Re -rolling with 12 MW Co -generation ” at Palavvanahalli village, Imangala Hobli, Hiriyur Taluk , 
Chitrdurga District , with an investment of Rs. 144.85 crores, generating employment to about 220 persons in lieu of the SLSWCC 
approval accorded in its meeting held on 29 -08 -2009 . 

In the 23rd State High Level Clearance Committee (SHLCC) meeting held on 19-06 -2010 the proposal of the Company 
has been approved . 

Governmenthas examined the recommendations made by the State High Level Clearance Committee in its 23rd meeting 
held on 19 -06 - 2010 in all aspects . 
Hence the following Order. 

Government Order No. CI 393 SPI 2010, Bangalore, dated 14-07-2010 
Government is pleased to accord in principle approval to the project proposal of M /s. Chitradurga Steel-N -Power 
Pvt. Ltd., to establish a "Mini Steel Plant consisting of 570 TPD Sponge Iron Plant, Steel Ingots/ Billets and Steel Re-rolling with 12 
MW Co-generation " at Palavvanahalli village , Imangala Hobli, Hiriyur Taluk , Chitrdurga District, with an investment of Rs. 144 .85 
crores, generating employment to about 220 persons and extend the following infrastructure facilities, incentives and concessions. 
Infrastructure Facilities : 
1 . Land : 54 acres of land at Sy. Nos. 3, 35 ,36 , 37, 38 ,39 ,40 ,41 ,42 ,43,44,57,58 & 59 at Palavvanahalli village, Imangala Hobli, 

Hiriyur Taluk , Chitradurga District to be purchased U /s 109 of KLR Act and conversion of the same. 

Water : 2380 KLPD from nearest water source , subject to approval of theWater Resources Department. 
3. Power : 15 ,000 KVA to be serviced by BESCOM 
4 . Incentives and Concessions : As per prevailing Industrial Policy of the State 


2 . 


GENERAL TERMS AND CONDITIONS : 
1. Ore : The ore based industries to make arrangements on their own for the ore requirement and State Government 

does not guarantee the ore for these projects . 


ges9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


4 . 


5 . 


2 . Environment: The promoters to obtain CFE and CFO from KSPCB and environmental clearance from MOEF , GOI. 

Employment : The Company shall prepare a plan for development of Human Resources required for the project, 
train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 
Vendor Development : Wherever there is scope for vendor development for the project , the company shall prepare 
a vendor development plan , develop local vendors and procure the required inputs, components and sub assemblies 
from these local vendor units . A copy of the vendor development plan shall be sent to the Commissioner for I.D . & 
Director of Industries and Commerce formonitoring. 
Social Infrastructure Development : The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I. D . 

& Director of Industries and Commerce for monitoring . 
6 . Others : 

a ) The project proponents shall adopt rain water harvesting , waste water recycling and water conservation 

techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including Gol and shall submit milestones /progress in implementation of the project regularly , which will 

be monitored by the Department. 
This approval is valid for a period of two years from the date of issue. 

By Order and in the name of the Governor of Karnataka 

(Aparna Pavate ) 
P . R . No . 1961 

Desk Officer ( Technical Cell) 
Commerce & Industries Department 


Sub :- 


COMMERCE & INDUSTRIES SECRETARIAT 
Approval to the Project Proposal of M /s. Octamec Infrastructure Ltd ., to establish an “ Aerospace SEZ ” at a 
suitable location in Kolar/Tumkur/Bangalore Rural District. 
Proceedings of the 23rd State High Level Clearance Committee (SHLCC ) meeting held on 19 -06 - 2010 . 


Read :- 


* * * 


Preamble : 

M /s. Octamec Infrastructure Ltd ., proposes to establish an “ Aerospace SEZ” at a suitable location in 
Kolar /Tumkur/ Bangalore Rural District. with an investment of Rs. 951 crores, generating employment to about 3880 persons. 

In the 23rd State High Level Clearance Committee (SHLCC ) meeting held on 19 -06 - 2010 the proposal of the Company 
was discussed and approved . 

Government has examined the recommendationsmade by the State High Level Clearance Committee in the 23rd meeting 
held on 19-06 -2010 in all aspects. 
Hence the following Order . 

Government Order No. CI 361 SPI 2010 , Bangalore , dated 15 - 07 - 2010 
Government is pleased to accord in principle approval to the project proposal of M /s . Octamec Infrastructure Ltd ., to 
establish an “Aerospace SEZ” at a suitable location in Kolar/Tumkur/Bangalore Rural District. with an investment of Rs. 951 crores , 
generating employment to about 3880 persons and extend the following infrastructure facilities , incentives and concessions. 
Infrastructure Facilities : 

1. Land : 252 acres – KIADB to acquire and allot as SUC at a suitable location that the company will identify in 

Kolar/Tumkur/Bangalore Rural District. 
2 . Water : 2300 KLPD from KIADB 
3. Power : 20 ,000 KVA from BESCOM 

4 . Incentives and Concessions : As per applicable SEZ Policy of the State 
GENERAL TERMS AND CONDITIONS : 

1 . Environment : The promoters to obtain CFE and CFO from KSPCB and environmental clearance from MOEF , GOI. 
2 . Employment : The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring. 


227 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


gesa 


3 . Vendor Development : Wherever there is scope for vendor development for the project, the company shall prepare 

a vendor development plan , develop local vendors and procure the required inputs , components and sub assemblies 
from these local vendor units . A copy of the vendor development plan shall be sent to the Commissioner for I.D . & 

Director of Industries and Commerce formonitoring. 
4 . Social Infrastructure Development : The Company is advised to take up social infrastructure development projects 

in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring . 
5 . Others : 

a ) The project proponents shall provide employment to at least one member of the family of each land looser 

as the land is being acquired through KIADB . 
The project proponents shall adopt rain water harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including GOI and shall submit milestones/progress in implementation of the project regularly , which will be 

monitored by the Department. 
This approval is valid for a period of two years from the date of issue . 

By Order and in the name of the Governor of Karnataka 

( Aparna Pavate ) 
P . R . No . 1962 

Desk Officer (Technical Cell) 
Commerce & Industries Department 


b ) 


Sub :- 


COMMERCE & INDUSTRIES SECRETARIAT 
Approval to the Project Proposal of M /s. Prakash Sponge Iron and Power Pvt. Ltd ., to establish a “ 230 MW Gas 
Based Power Plant” at Kaparahalli Village ,Kasaba Hobli , Challekere Taluk , Chitradurga District . 
Proceedings of the 23rd State High Level Clearance Committee (SHLCC )meeting held on 19 -06 -2010 . 


Read :- 


* 


* 


* 


Preamble : 

M /s. Prakash Sponge Iron and Power Pvt. Ltd ., proposes to establish a “ 230 MW Gas Based Power Plant" at Kaparahalli 
Village ,Kasaba Hobli , Challekere Taluk , Chitradurga District, with an investmentof Rs. 690 crores, generating employment to about 
170 persons . 

In the 23rd State High Level Clearance Committee ( SHLCC ) meeting held on 19 -06 -2010 the proposal of the Company 
was discussed and approved . 

Government has examined the recommendationsmade by the State High Level Clearance Committee in the 23rd meeting 
held on 19 -06 -2010 in all aspects . 
Hence the following Order. 

Government Order No . Cl 309 SPI 2010 , Bangalore , dated 15 -07-2010 
Government is pleased to accord in principle approval to the project proposal of M /s. Prakash Sponge Iron and Power 
Pvt. Ltd ., to establish a “ 230 MW Gas Based Power Plant" at Kaparahalli Village , Kasaba Hobli, Challekere Taluk , Chitradurga 
District, with an investment of Rs. 690 crores, generating employment to about 170 persons and extend the following infrastructure 
facilities, incentives and concessions. 
Infrastructure Facilities : 

1. Land : 80 acres at Kaparahalli Village , Kasaba Hobli, Challekere Taluk , Chitradurga District to be purchased U /s 109 

of KLR Act and conversion of the same. 
2. Water : 3.2 Million LPD from Vanivilas River, subject to approval ofthe Water Resources Department. 
3. Power : 500 KVA during the construction phase to be serviced by BESCOM 

4 . Incentives and Concessions : As per prevailing Industrial/Energy Policy of the State . 
GENERAL TERMS AND CONDITIONS : 
1. Power Purchase : The project proponent should make arrangements with KPTCL to supply at least 30 % of 

generated power to the State Grid through PPA with respective ESCOM and approach KERC for price fixation . 

Environment : The promoters to obtain CFE and CFO from KSPCB and environmental clearance from MOEF , GOI. 
3. Employment : The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 


gere 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 
Vendor Development : Wherever there is scope for vendor development for the project, the company shall prepare 
a vendor development plan , develop local vendors and procure the required inputs, components and sub assemblies 
from these local vendor units . A copy of the vendor development plan shall be sent to the Commissioner for I.D . & 

Director of Industries and Commerce formonitoring. 
5 . Social Infrastructure Development : The Company is advised to take up social infrastructure development projects 

in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring. 
6 . Others : 

a) The project proponents shall adopt rain water harvesting , waste water recycling and water conservation 

techniques . Zero discharge facility should be adopted wherever applicable . 
d ) The promoters shall take all statutory and other necessary clearances from the competent authorities 

including Gol and shall submit milestones/progress in implementation of the project regularly , which will be 

monitored by the Department. 
This approval is valid for a period of two years from the date of issue. 

By Order and in the name of the Governor of Karnataka 

( Aparna Pavate) 
P . R . No . 1963 

Desk Officer (Technical Cell) 
Commerce & Industries Department 


Sub :- 


COMMERCE & INDUSTRIES SECRETARIAT 
Approval to the Project Proposal of M /s. Rushil Décor Ltd., to establish a "Medium Density Fibre Board unit 
(MDF)” at Amble Industrial Area, Phase -2 , Chikmagalur District in lieu of the SLSWCC approval in its meeting 
held on 18 -08 - 2008 . 
Proceedings of the 23rd State High Level Clearance Committee ( SHLCC )meeting held on 19 -06-2010 . 


Read :: 


* 


* 


* 


Preamble : 

M /s. Rushil Décor Ltd., proposes to establish a "Medium Density Fibre Board unit (MDF)" at Amble Industrial Area , Phase 
2 , Chikmagalur District in lieu of the SLSWCC approval in its meeting held on 18 -08 - 2008 . with an investment of Rs. 67 .26 crores, 
generating employment to about 109 persons. 

In the 23 d State High Level Clearance Committee (SHLCC ) meeting held on 19-06 - 2010 the proposal of the Company 
was discussed and approved . 

Governmenthas examined the recommendations made by the State High Level Clearance Committee in the 23rd meeting 
held on 19 -06 - 2010 in all aspects . 
Hence the following Order. 

Government Order No. Cl 360 SPI 2010 , Bangalore , dated 14 -07 - 2010 
Government is pleased to accord in principle approval to the project proposal of M /s. Rushil Décor Ltd ., to establish a 
“Medium Density Fibre Board unit (MDF)” at Amble Industrial Area , Phase- 2 , Chikmagalur District in lieu of the SLSWCC approval in 
its meeting held on 18 - 08 -2008 , with an investment of Rs . 67.26 crores , generating employment to about 109 persons and extend 
the following infrastructure facilities , incentives and concessions . 
Infrastructure Facilities : 

1. Land : 13 acres – KIADB allotted land in Amble Industrial Area, Phase -2 , Chikmagalur District. 
2 . Water : 4 KLPD from KIADB 
3. Power : 10 ,000 KVA from MESCOM 

4 . Incentives and Concessions : As per applicable Industrial Policy of the State. 
GENERAL TERMS AND CONDITIONS : 

1 . Environment : The promoters to obtain CFE and CFO from KSPCB and environmental clearance from MOEF , GOI. 
2. Employment : The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


೨೬೯೫ 


3 . Vendor Development : Wherever there is scope for vendor development for the project, the company shall prepare 

a vendor development plan , develop local vendors and procure the required inputs , components and sub assemblies 
from these local vendor units . A copy of the vendor development plan shall be sent to the Commissioner for I.D . & 

Director of Industries and Commerce formonitoring. 
4 , Social Infrastructure Development : The Company is advised to take up social infrastructure development projects 

in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring . 
5 . Others : 

a ) The project proponents shall provide employment to at least one member of the family of each land looser 

as the land is being acquired through KIADB . 
The project proponents shall adopt rain water harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including GOI and shall submit milestones/progress in implementation of the project regularly , which will be 

monitored by the Department. 
This approval is valid for a period of two years from the date of issue . 

By Order and in the name of the Governor of Karnataka 

( Aparna Pavate ) 
P . R . No . 1964 

Desk Officer (Technical Cell) 
Commerce & Industries Department 


b) | 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ:155:ಜಿಪಸ:2003, ದಿನಾಂಕ 1 -8 -2003 

2) ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ:214: ಜಿಪಸ:2008, ದಿನಾಂಕ 25 - 2 - 2009 
3) ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ:118 : ಜಿಪಸ:2009 , ದಿನಾಂಕ 17 -7 - 2009 

4) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 340 ವೆಚ್ಚ -6/ 2010, ದಿನಾಂಕ 18 - 8- 2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ಜಿಲ್ಲಾ ಪಂಚಾಯತ್/ತಾಲ್ಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿ 
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಗೌರವ ಧನ ಉಪವೇಶನ ಶುಲ್ಕ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ತಾಲ್ಲೂಕು ಪಂಚಾಯತ್ ಸದಸ್ಯರುಗಳಿಗೆ 
ಉಪವೇಶನ ಶುಲ್ಕ ನಿಗದಿಗೊಳಿಸಿ ಅದನ್ನು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ : ತಾಲ್ಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್‌ಗಳು ತಮ್ಮ 
ಸಂಪನ್ಮೂಲಗಳಿಂದ ಭರಿಸುವಂತೆ ಆದೇಶಿಸಲಾಗಿದೆ. 

2008 - 09ನೇ ಸಾಲಿನಲ್ಲಿ ಗೌರವಧನ ಪಾವತಿಸಲು ಅನುದಾನವನ್ನು ಓದಲಾದ ( 2 ) ರ ಸರ್ಕಾರಿ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. 
ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ 2009- 10ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ಪಾವತಿಸಲು ಅವಶ್ಯವಿರುವ 
ಅನುದಾನದ ಮೊತ್ತ ರೂ . 27. 45 ಕೋಟಿಗಳನ್ನು 2009 -10ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಲು ಉದ್ದೇಶಿಸಿರುವ ಶಾಸನ 
ಬದ್ದ ಅನುದಾನದ ಮೊತ್ತದಿಂದ ಬಿಡುಗಡೆ ಗೊಳಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸಿದೆ. ಮೇಲೆ ಓದಲಾದ ( 4) ರಲ್ಲಿ ಆರ್ಥಿಕ ಇಲಾಖೆಯು ಗ್ರಾಮ 
ಪಂಚಾಯತಿಗಳಿಗೆ ಶಾಸನ ಬದ್ದ ಅನುದಾನವನ್ನು ಆಯವ್ಯಯದ ಲೆಕ್ಕ ಶೀರ್ಷಿಕೆ 2515 - 00 - 198 -1 - 07 ಇದರಡಿಯಲ್ಲಿ ರೂ . 33,774 - 00 ಲಕ್ಷಗಳನ್ನು 
ಒದಗಿಸಲಾಗಿದ್ದು ಈ ಮೊತ್ತದಿಂದ ಈಗಾಗಲೇ 2 ಕಂತಿನ ಶಾಸನಬದ್ಧ ಅನುದಾನವಾಗಿ ರೂ . 16883.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದೇ 
ಲೆಕ್ಕ ಶೀರ್ಷಿಕೆಯಿಂದ ಗ್ರಾಮ ಪಂಚಾಯತ್ ಸದಸ್ಯರುಗಳ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ರೂ . 27,37, 98,000 - 00 ಗಳನ್ನು ಭರಿಸಲು 
ಸಹಮತಿಸಿದೆ. ಈ ಮೊತ್ತವನ್ನು ರಾಜ್ಯದ ಎಲ್ಲಾ 5627 ಗ್ರಾಮ ಪಂಚಾಯತಿಗಳಿಗೆ ಸದಸ್ಯರ ಸಂಖ್ಯೆಗನುಗುಣವಾಗಿ ಸಮನಾಗಿ ಹಂಚಿ ಬಿಡ 
ಮಾಡಲು ಈ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ:98: ಜಿಪಸ:10, ಬೆಂಗಳೂರು, ದಿನಾಂಕ 29 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಪ್ರತಿ ಸದಸ್ಯನಿಗೆ ಮಾಸಿಕ ರೂ . 
250/- ರಂತೆ( ಎರಡು ನೂರ ಐವತ್ತು ರೂಪಾಯಿಗಳು ಮಾತ್ರ) ರಾಜ್ಯದ ಒಟ್ಟು 5627 ಗ್ರಾಮ ಪಂಚಾಯತಿಗಳಲ್ಲಿನ ಒಟ್ಟು 91,266 ಸದಸ್ಯರುಗಳಿಗೆ 
2010 -11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2515 -00 - 198 -1 - 07 (ಯೋಜನೆ) ಯಡಿ ರೂ . 33,774 .00 ಲಕ್ಷಗಳನ್ನು ಒದಗಿಸಲಾಗಿದ್ದು, ಈ ಮೊತ್ತದಿಂದ 
ರೂ . 27,37,98 ,000 - 00 ಗಳನ್ನು ( ಇಪ್ಪತ್ತೇಳು ಕೋಟಿ ಮುವತ್ತೇಳು ಲಕ್ಷದ ತೊಂಭತ್ತೆಂಟು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ 
ಮಾಡಿದೆ. ಇದನ್ನು ಸೇಯಿಸ್ ರಸೀದಿಯ ಮೇಲೆ ಪಡೆದು ಸಿಂಡಿಕೇಟ್ ಬ್ಯಾಂಕ್ , ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿ ಶಾಖೆ, ಮೈಸೂರು 


೨೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


ಭಾಗ - ೧ 


ಬ್ಯಾಂಕ್ ವೃತ್ತ, ಬೆಂಗಳೂರು ಇಲ್ಲಿ ತೆರೆದಿರುವ ಖಾತೆಯ ಮುಖಾಂತರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಈ ಆದೇಶದೊಂದಿಗೆ ಲಗತ್ತಿಸಿದ 
ಅನುಬಂಧದಲ್ಲಿ ನಮೂದಿಸಿದಂತೆ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಬಿಡುಗಡೆ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂ . ಆಇ: 360:ವೆಚ್ಚ -6: 2009, ದಿನಾಂಕ 18 - 08- 2010ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಸ್ವರ್ಣಲತ, ಎಂ . ಭಂಡಾರೆ) 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪಂ . ರಾಜ್ ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಇಲಾಖೆ 


98 


13 | 


ಸರ್ಕಾರಿ ಆದೇಶ ಸಂಖ್ಯೆ : ಗ್ರಾಅಪ:98: ಜಿಪಸ:2010, ದಿನಾಂಕ 29 - 09 - 2010ರ ಅನುಬಂಧ 
ಗ್ರಾಮ 

ಪ್ರತಿ ಸದಸ್ಯರಿಗೆ ಮಾಸಿಕ ರೂ . 250/ - ರಂತೆ | 
ಕ್ರಸಂ. ಜಿಲ್ಲಾ ಪಂಚಾಯತ್ ಹೆಸರು | ಪಂಚಾಯತ್ 

ಒಟ್ಟು ಗ್ರಾ . ಪಂ . 

ದಿ:1 - 4 - 2010 ರಿಂದ 31 - 3 - 2011ರ ವರೆಗೆ 
ಸಂಖ್ಯೆ ಸದಸ್ಯರ ಸಂಖ್ಯೆ 

ಲಭ್ಯವಾಗುವ ಗೌರವಧನ ರೂ . ಗಳಲ್ಲಿ 
ಬಾಗಲಕೋಟೆ 

161 2937 

8811000 .00 
ಬೆಂಗಳೂರು ( ನ) 

86 . 2426 

7278000. 00 
ಬೆಂಗಳೂರು ( ಗಾ ) 

1644 

4932000 . 00 
ಬೆಳಗಾಂ 

485 8475 

25425000. 00 
| ಬಳ್ಳಾರಿ 

189 3405 

10215000 . 00 
6 | ಬೀದರ್ 

175 2972 

8916000 .00 
ಬಿಜಾಪುರ 

199 3626 

10878000 .00 
ಚಾಮರಾಜನಗರ 

120 2061 

6183000.00 
ಚಿಕ್ಕಮಗಳೂರು 

226 2405 

7215000 . 00 
10 | ಚಿತ್ರದುರ್ಗ 

185 3223 

9669000.00 
ದಕ್ಷಿಣ ಕನ್ನಡ 

203 3275 

9825000.00 
ದಾವಣಗೆರೆ 

230 3267 

9801000 . 00 
ಧಾರವಾಡ 

127 1863 

5589000.00 
14 | ಗದಗ 

1624 

4872000.00 
ಗುಲ್ಬರ್ಗಾ 

220 3891 

11605816 . 00 
ಹಾಸನ 

258 3711 

11133000. 00 
ಹಾವೇರಿ 

208 2963 

8889000. 00 
ಕೊಡಗು 

98 1250 

3750000. 00 
ಕೋಲಾರ 

156 2543 

7629000. 00 
ಕೊಪ್ಪಳ 

134 2604 

7812000.00 
| ಮಂಡ್ಯ 

232 3835 

11505000. 00 
ಮೈಸೂರು 

4300 

12900000. 00 
ರಾಯಚೂರು 

164 3276 

9828000. 00 
ಶಿವಮೊಗ್ಗ 

260 2804 

8412000 .00 
ತುಮಕೂರು 

321 5362 

16086000. 00 
ಉಡುಪಿ 

146 2398 

7194000. 00 
27 ಉತ್ತರ ಕನ್ನಡ 

207 2631 

7893000. 00 
ರಾಮನಗರ 

130 2101 

6303000 .00 
ಚಿಕ್ಕಬಳ್ಳಾಪುರ 

151 2359 

7077000. 00 
| 30 | ಯಾದಗಿರಿ 

117 2035 

6172184.00 
ಒಟ್ಟು 

5627 91266 

273798000. 00 


106 


235 


26. 


ಪಿ. ಆರ್. 2513 


( ಸ್ವರ್ಣಲತ, ಎಂ . ಭಂಡಾರೆ) 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪಂ .ರಾಜ್) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


೨೬೯೭ 


ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಹುಲ್ಲಹಳ್ಳ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು BOOT ಆಧಾರದಲ್ಲಿ ಮೆ . ಹಯಗ್ರೀವ ಇನ್‌ಫ್ರಾಟೆಕ್ ಪ್ರಾಜೆಕ್ಟ್ ಲಿಮಿಟೆಡ್ 

ವಿಶಾಖಪಟ್ಟಣಂ ಇವರಿಗೆ ಅನುಷ್ಠಾನ ಮಾಡಲು ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಇಂಇ 97 ಎನ್‌ಸಿಇ 2004 ದಿನಾಂಕ: 17 -5 - 2004 . 

2) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 06 ಹುಲ್ಲಹಳ್ಳ 10 /507 , ದಿನಾಂಕ : 23 /24 - 02 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಗೆ 
ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಕ್ಕೆ ಅಡ್ಡಲಾಗಿ 2. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
ಪ್ರಾತ್ಯಕ್ಷಿಕ ಯೋಜನೆಗಾಗಿ ಹಂಚಿಕೆ ಮಾಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ ಇವರು ಈ ಕೆಳಗಿನಂತೆ ತಿಳಿಸಿರುತ್ತಾರೆ. 

* ದಿನಾಂಕ: 30 - 06 - 2009ರಂದು ನಡೆದ ಕ್ರೆಡಲ್ ನಿರ್ದೆಶಕರ ಮಂಡಳಿಯ ಸಭೆಯಲ್ಲಿ “ directed KREDL to call for a open bid 
from the companies on Boot basis on the percentage of energy that the company can provide/share with KREDL” JODO 
ಸೂಚಿಸಲಾಗಿದೆ. ಅದರಂತೆ ಪ್ರಮುಖ ದಿನ ಪತ್ರಿಕೆಗಳಲ್ಲಿ ಟೆಂಡರ್ ಅಧಿಸೂಚನೆಯನ್ನು ಪ್ರಕಟಿಸಿ pre bid meeting ನಡೆಸಲಾಗಿದೆ. ಇದರಲ್ಲಿ 
8 ಕಂಪನಿಗಳು ಭಾಗವಹಿಸಿ, ಭಾಗವಹಿಸಿದ ಕಂಪನಿಗಳ ಕೋರಿಕೆಯಂತೆ ಬಿಡ್‌ನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ವಿಸ್ತರಿಸಿದೆ. ಕೆ. ಟಿ . ಪಿ . ಪಿ . ಆಕ್ಸ್ 
1999ರನ್ವಯ Tender Opening and Evaluation Committee ರಚಿಸಿ ಸಮಿತಿಯು ದಿನಾಂಕ: 23 - 09 - 2009 ರಂದು ಬಿಡ್‌ದಾರರ ಸಮುಖದಲ್ಲಿ 
ಟೆಂಡರ್ ತರೆದಿದ್ದು, ಈ ಕೆಳಕಂಡ ಎರಡು ಕಂಪನಿಗಳು ಟೆಂಡರ್‌ನಲ್ಲಿ ಭಾಗವಹಿಸಿದ್ದವು: 

1. M /s Hayagreeva Infratech Projects Limited , Vishakapatanam . 

2 .Ms/ Nagareeka Exports Limited ,Mumbai. 

ಮೇಲಿನ ಕಂಪನಿಗಳಲ್ಲಿ Ms/ Hayagreeva Inftratech Projects Limited quoted the highest tender for percentage of energy to 
be shared with the KREDL for 30 years. average for 30 years being 23 .03 % . Total energy to be shared with KREDL in 30 years , 
quoted by the company is 41 . 6 MU. ಈ ಬಗ್ಗೆ ದಿನಾಂಕ : 23 -10 - 2009 ರಂದು ನಡೆದ ನಿರ್ದೆಶಕರ ಮಂಡಳಿಯ ಸಭೆಯಲ್ಲಿ ವಿವರವಾಗಿ 
ಚರ್ಚಿಸಿ ಸಮಿತಿಯೊಂದನ್ನು ರಚಿಸಲು ನಿರ್ಣಯಿಸಿದ್ದು , ರಚಿಸಿದ ಸಮಿತಿಯ ದಿನಾಂಕ : 14 - 12 - 2009ರ ಸಭೆಯಲ್ಲಿ ಭಾಗವಹಿಸಿದ್ದ M / s 
Hayagreeva Infratech Projects Limited , Vishakapatnam Joo agreed to the increase in the percentage of energy to be shared 
from 4 % to 8 % for the first three years. With the increase in percentage share with KREDL average percentage of energy to be 
shared with KREDL will amount to 23 .43 % . Total energy to be shared with KREDL in 30 years will amount to 42 .43 MU ." 

ಕ್ರೆಡಲ್ ವ್ಯವಸ್ಥಾಪಕ ನಿರ್ದೇಶಕರು ದಿನಾಂಕ : 20 - 01 - 2010 ರಂದು ಮೇಲಿನ ಪ್ರಸ್ತಾವನೆಗೆ ಈ ಪ್ರಕರಣದಲ್ಲಿ ಹಂಚಿಕೆ ಪತ್ರ 
ಹೊರಡಿಸಲು ಕ್ರೆಡಲ್ ನಿರ್ದೆಶಕ ಮಂಡಳಿಯ ಎಲ್ಲಾ ನಿರ್ದೆಶಕರುಗಳ ಅನುಮೋದನೆಯನ್ನು circular resolution ಮೂಲಕ ಪಡೆಯಲಾಗಿದೆ. ಈ 
ಯೋಜನೆಯನ್ನು Boot basis ನಲ್ಲಿ M /s Hayagreeva Infratech Projcts Limited, Vishakapatanam ಕಂಪನಿಯು ನಿರ್ವಹಿಸಬೇಕಾಗಿದ್ದು , 
financial closure achieve ಮಾಡಲು ಮತ್ತು tripartite PPA with distribution company and KREDL ನೊಂದಿಗೆ ಮಾಡಿಕೊಳ್ಳಲು ಸರ್ಕಾರಿ 
ಆದೇಶದ ಅವಶ್ಯಕತೆ ಇರುತ್ತದೆಂದು ತಿಳಿಸುತ್ತಾ ಸರ್ಕಾರದ ಆದೇಶ ಹೊರಡಿಸಲು ಕೋರಿದ್ದಾರೆ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಅದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 113 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ 4ನೇ ಜೂನ್ 2010 

ಮೆ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಗೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ 
ಹುಲ್ಲಹಳ್ಳಿ ಗ್ರಾಮದ ಬಳಿ ಕಬಿನಿ /ಕಪಿಲ ನದಿಗೆ ( ಹುಲ್ಲಹಳ್ಳ) ಅಡ್ಡಲಾಗಿ ಹಂಚಿಕೆ ಮಾಡಲಾಗಿರುವ 2.00 ಮೆಗಾವ್ಯಾಟ್ ಸಾಮರ್ಥ್ಯದ ಹುಲ್ಲಹಳ್ಳ ಕಿರು 
ಜಲ ವಿದ್ಯುತ್ ಪ್ರಾತ್ಯಕ್ಷಿಕ ಯೋಜನೆಯನ್ನು Build , Operate, Own and Transfer (BOOT) ಆಧಾರದಲ್ಲಿ ಮೆ . ಹಯಗ್ರೀವ ಇನ್ಪ್ರಾಟೆಕ್ ಪ್ರಾಜೆಕ್ಟ್ 
ಲಿಮಿಟೆಡ್ , ವಿಶಾಖಪಟ್ಟಣಂ ಇವರಿಗೆ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿದೆ. 
ಟೆಂಡರ್‌ನಲ್ಲಿನ ಷರತ್ತಗಳು ಅನ್ವಯವಾಗುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿಆರ್ - 1507 

* ಇಂಧನ ಇಲಾಖೆ. 
FOREST AND ENVIRONMENT AND ECOLOGY SECRETARIAT 
Sub :- JICA Phase II (JBIC Phase - II) Karnataka Sustainable Forest Management & Bio -diversity Conservation Project 

Sanction of the Annual Plan of Operation for the year 2010 -11 - reg. 
Read : 1 , G . O . No . FEE 279 FAP 2003, dated 23 -05-2005. 

2 . G. O . No . FEE 162 FAP 2005, dated 12- 09 - 2005 . 

G . O . No . FEE 97 FAP 2006 , dated 19- 07 - 2006 

G . O . No . FEE 79 FAP 2007, dated 14- 06- 2007 
5 . G . O . No . FEE 85 FAP 2008 , dated 02 - 07 - 2008 

G . O . No . FEE 92 FAP 2009, dated 29- 06- 2009 


ಟನ 


೧೧–೧6 


gerOS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


7 . G . O . No. FEE 84 FAP 2010 , dated 15 -04 - 2010 
8 . Letter No. DI/BUD /CR - 26 / 2010 - 11 dated 26 -04 -2010 from the Principal Chief Conservator of Forests 

Bangalore. 
Preamble : 

Japan Bank for International Co-Operation ( JBIC ) has been re -aligned and succeeded by Japan International Co -Opertion 
Agency ( JICA ) from 19 October 2008 for Overseas Economic Co -operations Operations. 

In G .O . referred at (1) above, Karnataka Sustainable Forest Management & Bio -diversity Conservation Project has been 
approved for implementation from 2005 - 06 to 2012 - 2013 with a total outlay of Rs. 745 .00 crores in the State over period of 8 years 
with certain conditions. 

In G .O . referred at (2) above, sanction has been accorded for Annual Plan Operations for the year 2005 - 06 with an outlay 
Rs. 77 . 20 crores under the JBIC Phase 11 – Assisted Karnataka Sustainable Forest management & Bio -diversity Conservation 
Project 

In G . O . referred at ( 3) above , sanction has been accorded for Annual Plan Opertions for the year 2006 - 07 with an outlay 
Rs. 108 . 70 crores under the JBIC Phase 11 – Assisted Karantaka Sustainable Forest management & Bio -diversity Conservation 
Project. 

In G . O . referred at (4 ) above , sanction has been accorded for Annual Plan Operations for the year 2007 -08 with an 
outlay Rs. 137 .62 crores under the JBIC Phase II - Assisted Karnataka Sustainable Forest Management & Bio -diversity 
Conservation Project. 

In the G . O . referred at (5 ) above , sanction has been accorded for Annual Plan Operations for the year 2008 -09 for an 
outlay Rs. 139.69 crores under the JBIC Phase 11 - Assisted Karnataka Sustainable Forest Management & Bio -diversity 
Conservation Project and also sanction was accorded to meet the expenditure on the Honorarium of Forest Motivators to an extent 
of Rs. 2.70 crores and on backlog works of 2005 -06 , 2006 -07 and 2007 -08 to an extent of Rs. 13 .30 crores , on Aforestation , 
Protected Area Management & Biodiversity Conservation , Participator Forest management, Supporting Activities for Forest 
management and Basic Infrastucture for Field Work and for the procurement of additional 60 computers and 16 vehicles out of the 
overall outlay of Rs. 139.69 crores, during 2008 -09. 

In G .O . referred at (6 ) above , sanction has been accorded for Annual Plan Operations for the year 2009-10 with an outlay 
Rs. 137 .00 crores under the JBIC Phase 11 – Assisted Karnataka Sustainable Forest Management & Bio -diversity Conservation 
Project. 

In Go . Dated 15 -04 - 2010 referred at (7 ) above sanction has been accorded to continue the KSFMBC under the external 
aided project for the year 2010 - 11 . 

In the letter referred at (7 ) above , the Principal Chief Conservation of Forest has informed that the Special Empowered 
Committee in its 7th meeting held on 30 -03- 2010 has approved the Annual Plan Operations under the Project for the year 2010 -11 
with an outlay of Rs. 8199 .00 lakhs and also for Rs. 1519 .488 lakhs for backlog are requested to issue Government Order in this 
regard . 
The Proposal has been examined in detail and hence the following Order. 

Government Order No . FEE 113 FAP 2010, Bangalore , dated : 1st June, 2010 
In the circumstances explained above , sanction is accorded to the JICA Phase - II ( JICB Phase - II) – Karnataka Sustainable 
Forest Management & Bio -diversity Conservation Project Annual Plan of Operations for the year 2010 - 11 for an outlay of Rs . 
8199 . 00 lakhs (Rupees Eighty One crore Ninety - nine lakhs only) as detailed in the Annexure -I and for backlog works for an amount 
of Rs. 1519.488 ( Rupees Fifteen crore Nineteen lakhs Forty eight thousand eight hundered only ) lakhs as detailed in the 
Annexure - Il to this Government Order . 

This order issued in accordance with the decisions taken in the 7th meeting of the Empowered Committee held on 
30 -03- 2010 . 

By Order and in the name of the Governor of Karnataka 

(P .R . Kalavathi) 
Under Secretary to Government, 
Forest, Environment & Ecology Department. 


Government Order No: FEE 113 FAP 2010 , Bangalore ,dated : 06 -2010 

ANNEXURE - 1 
ANNUAL PROGRAMME OFWOKS FOR THE YEAR 2010 - 11 UNDER JICA ASSISTED KSFMBC PROJECT 

Unit 
Components/ Activities 

Target 


No 


Physical 


Financial 


AFFORESTATION 
Model-1 - Ecological Restoration through natural regeneration 
3rd yearmaintenance 

2nd yearmaintenance 
| 1st year maintenane 


Ha. 


Ha . 


4 , 960 
6 , 050 
8 , 386 


54 . 560 
66 .550 
174. 345 


C 


Ha . 


2007 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧, ೨೦೧೦ 


gees 


| b 


4,620 
14 .665 
16 .569 
15 .805 


7 6 . 230 
| 311. 338 
419 . 196 
956 .203 


3 


Ha 


| a 
| b 

C 


Ha 


7 ,883 
6 , 287 
5 ,955 
6 ,270 


228 .055 
181.883 
282 . 327 
622 .799 


Ha . 


235 .872 


| a 
| b 


8 ,409 
7 , 363 
8 ,653 
13 ,481 


206 .532 
461.638 
1, 846 . 964 


На . 


На . 


Model- 2 Assisted natural Regeneration 
3rd year maintenance 

Ha. 
2nd year maintenance 

| Ha 
1st yearmaintenance 

Ha 
Raising of Plantation 

Ha. 
Model- 3 Plantations for Timber production 
| 3rd yearmaintenance 
| 2nd year maintenance 
1st year maintenance 

Ha 
Raising of Plantation 

Ha. 
Model -4 Plantation for FuelWood & Small Timber Production 
| 3rd yearmaintenance 
| 2nd yearmaintenance 

Ha 
1st yearmaintenance 

Ha 
Raising of Plantation 
Model -5 NTFP Plantations 
3rd year maintenance 
2nd yearmaintenance 

Ha 
1st year maintenance 
Model-6 School Forest 
1st year maintenance 

Ha 
Raising of Plantation 

| Ha. 
Model-7 Restoration of Mangroves 
1st year maintenance 
Model-8 Farm Forestry 
Workshops/discussion /Seminar on Farm Forestry , Tree based Nos . 
agriculture Tree 
Publication of leaflets , pamphlets , posters & documentation of success Nos . 
stories 
Sub Total 
Protected Area Mangement & Bio Diversity Conservation 
Eco -development works 
New Elephant Proof Trench / Cattle Proof Trench 
EPTMaintenance 

Km 
Sub Total 


5 , 950 
6 ,075 
6 ,075 


98 .175 
171.740 
365 . 867 


I c 


Ha 


510 
520 


6 .452 
29 . 172 


Ha. 


285 


18 .653 


9 . 900 


b 


4 .400 


6 ,828 . 850 


2 


1 . 1 


Km 


be 


50 
50 


91.520 
12 .795 
104 . 315 


No . 


7 . 200 


nouw 


No s 


5 


13 .500 


No s 


60 


93.600 
114 .300 


PARTICIPATORY FROESTMANAGEMENT 
JFPM Co -ordinator 
Lead NGOs ( including TA ) 
JFPM Facilitors (including TA) 
Sub Total 
SUPPORTING ACTIVITIES FOR FOREST MANAGEMENT 
Trainings 
In -situ Training to VFCs & SHGsmembers for 2008 -09 VFCs 
Skill upgradation for IGA 
Senior Officers Outside the State 
Overseas Training 
2- 12Months 
Msc .,/PhD ., 


No s 
Members 
No s 


24 
2005 


| 2 


15 .240 

.000 
10 .090 


52 


A1 


1 


10 


No s 
No s 


106 .824 
43.624 


1 


9200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


2007 - 0 


A2 
11 
| 2 


No s 
No s 


3 
3 


1.650 
1.650 
184 . 077 


20 


No s 
No s 
No s 
No s 


1 28 .832 

7 .150 

4.730 
1 . 100 


43 


4 


1 


Becida 


a 
b 


| No s 
No s 


| 17 

4 


199. 400 


Consultancy 
JFPM 
Bio -diversity 
Sub - Total 
Basic Infrastructure for field works 
Purchase of New Vehicles 
Purchase of New Computers 
Telephone 
Broad Band Internet/E -Governance 
Buildings 
Residential Buildings 
Non -Residential Buildings 
Workshop - Technical 
Head Office 
Circle /Divisions 
Office Equipment 
Fax/Photo Copy Machines 
Total 
Repair, Maintenance and office Expenses (RMOE ) 
041- Travel Allowances 
051- Office Expenditure 
052 Telephone Charges 
195 - Fuel Expenditure & Repair of Vehicle 
200- Building Maintenance 
Total 
Motivator s Honorarium 
Grand Total 
Limited to 


No s 
No 


1 


5 . 500 
6 .600 


No s 


1 . 320 


354 .632 


30 


No s 
No s 


44 .500 
60 .500 


80 


No s 


40 


11 .500 


10 


No s 

78 .500 
No s 

200 106 . 000 

301. 000 
No s 

1 ,040 312 . 000 

8 ,199 . 174 

8 ,199 .000 
By Order and in the name of the Governor of Karnataka 

(P .R . Kalavathi) 
Under Secretary to Government, 
Forest, Environment & Ecology Department. 


Government Order No: FEE 113 FAP 2010 , Bangalore ,dated : 06 -2010 

ANNEXURE - 11 
ANNUAL PROGRAMME OF BACKLOG WORKS FOR THE YEAR 2010 - 11 UNDER JICA ASSISTED KSFMBC PROJECT 

Unit 
Components/ Activities 

Target 


No . 


Physical 


Fiancial 


| 5 


4 ,000 


| 2 


No s 
No s 
No s 
No s 


664 
27 


6 .600 
6 . 972 
12. 150 
1 .000 
26 .722 


8d - Farm Forestry 
Participatory Monitoring Assessment 
Reward 
Rewards and Inentives 
Workshops /Discussion / Seminor (in No s) 
Publications 
Sub Total 
Protected Area Management & Bio - Diversity Conservation 
New Fireline Formation 
Habitat Improvement 
Eco -developmentworks 
Vaccination , Fodder Development 


2 


| 2 


a 


Km 


606 
204 


7 .399 
3 ,275 


На 


2.1 
a 


No s 


168 


221. 150 


XJR - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧, ೨೦೧೦ 


9200 


a 


Km 


Km 
No s 
No s 
No s 


173 
- 
4 


61. 998 
50 . 471 
35. 907 
5 .760 
0 .480 
386 .891 


а 


- 


No s 
No. 
No s 


24 
1 


7 . 200 
24 .040 
3 .120 
34 . 360 


- 


No s 


- 


132 .853 


78 


ha 
ha 


112 


| ha 


127 


6 . 006 
10 .595 
13 . 481 
16 . 804 
8 .613 


ha 


114 
29 


ha 


ha 


ha 


52. 25 
197 
185 


ha 


ha 


144 


ha 


115 .75 


| 11 

12 


New Elephant Proff Trench / Cattle Proff Trench 
EPT maintenance 
IGAs in EDCs 
Renumuration to EDC Facilitators 
TA to Facilitators in EDCs 
Sub Total 
Participatory Forest Management 
3rd Installment of IGA for 2008 -09 VFCs 
Salary and arrears of JFPM Co -ordinator 
JFPM Facilitors (including TA ) 
Sub Total 
Supporting Activities for Forest Mangement 
GIS -MIS 
Research 
4th Year Maintainance of Clonal Seed Orchard 
3rd Year Maintainance of Clonal Seed Orchard 
2nd YearMaintainance of Clonal Seed Orchard 
1st Year Maintainance of Clonal Seed Orchard 
Clonal Seed Orchard - Planting 
Clonal Seed Orchard -Advance work 
4th Year Maintainance of Seedlings Seed Orchard 

3rd Year Maintainance of Seedlings Seed Orchard 
| 2nd Year Maintainance of Seedlings Seed Orchard 

1st Year Maintainance of Seedlings Seed Orchard 
Seedlings Seed Orchard -Planting 
Seedlings Seed Orchard - Advance work 
2nd year maintenance -Seed Production Area - Teak 
1st year maintenance-Seed Production Area Teak 
2nd yearmaintenance - Seed Production Area Non - Teak 
1st year maintenance- Seed Production Area Non - Teak 
4th Year Maintenance of CMA -VMG 
3rd Year Maintenance of CMA -VMG 
2nd YearMaintenance of CMA -VMG 
1st Year Maintenance of CMA -VMG 
CMA- VMG - Planting 
| 3rd Maintenance ofGerm Plasm Bank 

3rd Moint 
| 2nd Maintenance ofGerm Plasm Bank 

1st year maintenance of Germ Plasm Bank 
Germ Plasm Bank -Planting 
Germ Plasm Bank Advance work 
3rd Year Maintenance of Species Trial Plot & Progeny Trial 
2nd YearMaintenance of Species Trial Plot & Progeny Trial 
1st Year Maintenance of Species Trial Plot & Progeny Trial 
Species Trail Plot & Progeny Trail-Plating 
Species Trail Plot & Progeny Trail-Advance work 
Identification & Maintenance of Plus Trees 
Research Equipments 
Seed Development unit 
Seed Supply 
Studies 


3 . 289 
16 . 946 
18 .722 
13. 226 
28 .648 
24 . 369 
0 . 996 
- 
21. 252 


ha 


13 


106 
129 .40 
- 


14 


| ha 

ha 
| ha 
ha 
ha 


368 
- 


16 


24 


18 


2 . 112 
14 . 878 
22 . 330 
14 .594 


20 


ha 
ha 
ha 


159.50 
145 
87 
- 
21 
33 
23 
23 


22 


ha 


1. 199 
2 . 396 
2. 024 
5 ,060 


ha 


- 


25 


26 


ho 


27 


97 


28 


ha 


88. 50 


29 


ha 


72 


5 .544 
6 . 425 
6 .336 
22 .000 
19 .287 
0 . 440 


30 


ha 


ha 


100 
84 .50 
40 


32 


ha 


11 


No s 
Tonnes 


16 .592 
1.540 


2 


| D 


9209 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧, ೨೦೧೦ 


231 - 0 


No s 
No s 
No s 
No s 
Nos . 


2 
1 
1 
1 


5 .280 
1 . 100 
2 . 200 
1. 100 


1 


25 . 256 


moovooAWN–maAwn 


10 
66 
1 


Nos. 
Nos . 
Nos . 
Nos . 
Nos . 
Nos . 
Nos . 
Nos . 


2 


10 .670 
27 .854 
0.700 
| 1 . 254 
0 . 990 
0 .748 
5 .000 
0 . 920 
40 . 358 


2 
5 


208 


Ecological 
Socio -Economic 
Silvicultural Research 
Research Fellowship 
Dissemination / Publication 
Trainings 
VFC Presidents Executives ( 3day with 1 day field Visit 
Trainig or Volunteers & Motivators (2days ) 
Training of PA officers (ACFs/RFOs ) (3 days ) 
Range Forest Officers (3days) 
ACFs (3days ) 
CFs & DCFs (2days ) 
Competence Enhancement training 
Training of Resource persons 
Senior Officer Outside the state 
Sustainability Workshops 
Workshop for Empowrment of VCFs (Range Level) 
Workshop for Empowrment of VCFs (Division Level) 
Workshop for Empowrment of VCFs (Circle Level) 
Overseas Trainings 
2 - 12 Months 
Marketing support for Forest Produce 
Participation in Fairs and (Krishi) Mela s 
Skill upgradation for IGA 
Consultancy 
JFPM 
Bio -diversity 
Monitoring & Evaluation 
Rewards and Recognition 
Volunteers and Motivators 
VFCs/EDCs 
Sub Total 


Nos . 


795 


62. 938 


2 


9 . 979 


Nos . 
No . 


78 
13 


13 


Iwork ! 


2 . 973 


11 


Nos. 


9 


96 . 141 


40 


Nos. 
Memebers 


10 . 000 
7 .500 


300 


Nos . 


2 


Nos . 


| 4 


| 2 .200 
2 . 200 
16 .500 


Nos. 


126 


2 .310 


Nos . 
Nos. 


29 


4 .675 


799 .403 


07 


Basic Infrastructure for Field Work 


Broad band Internet/E -Governance 


Nos. 


47 .637 


Workshop Technical 


Head Office 


No . 
Nos. 
Nos. 


3 
1 


16 .500 
1 .650 


Circles Divisions 


oomoo 


Office Equipment 


Nos . 


0 . 330 


Fax /Photocopy Machine 
Cable Broad band Internet Connection Facility Service 
Sub Total 


Nos. 


5 .995 


72 .112 


Total 


1 , 319 . 488 


Pending Payment for Afforestation works including Research Plantations 


200 .00 


Grand Total 


1,519 .488 


By Order and in the name of the Governor of Karnataka 

( P .R . Kalavathi) 
Under Secretary to Government, 
Forest, Environment & Ecology Department. 


P . R . 1508 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೧, ೨೦೧೦ 

೨೭೦೩ 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಬಾಗಲಕೋಟೆತೋಟಗಾರಿಕೆ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚುವರಿ 11 ಬೋಧಕ ಹುದ್ದೆಗಳನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : ವಿಶೇಷಾಧಿಕಾರಿ/ಕುಲಪತಿ , ಬಾಗಲಕೋಟೆತೋಟಗಾರಿಕೆ ವಿಶ್ವವಿದ್ಯಾನಿಲಯರವರ ಪತ್ರ ಸಂಖ್ಯೆ: 

SO/ UHSB/ Rectt /2009 - 10 ದಿ . 25 - 03 - 2010 


ಪ್ರಸ್ತಾವನೆ : 

ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಕೃತೋಣ 341 ತೋಸೇಪ 2008 ದಿ. 09 - 07 - 2009 ಹಾಗೂ 
ಸರ್ಕಾರದ ಆದೇಶ ಸಂಖ್ಯೆ : ಕೃತೋಣ 231 ತೋಇವಿ 2009 ದಿ. 19 - 08 - 2009 ರಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮತ್ತು ಅದರ ಅಧೀನದಲ್ಲಿ 
ಬರುವ ತೋಟಗಾರಿಕೆ ಕಾಲೇಜುಗಳಿಗೆ ಹಾಗೂ ಸಂಶೋಧನಾ ಕೇಂದ್ರಗಳಿಗೆ ಅಗತ್ಯವಾಗಿ ಬೇಕಾದ ಕನಿಷ್ಠ ಪ್ರಮಾಣದ ಬೋಧನ ಹುದ್ದೆಗಳನ್ನು 
ಸೃಜಿಸಲಾಗಿದೆ. ಅದರಂತೆ ಈ ಹುದ್ದೆಗಳ ನೇಮಕಾತಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯವು ಅಧಿಸೂಚನೆ ಹೊರಡಿಸಿ ನಿಯಮಾನುಸಾರ ನೇಮಕಾತಿ 
ಪ್ರಕ್ರಿಯೆ ಕೈಗೊಂಡಿದ್ದು , ಬೋಧನೆಗೆ ಇನ್ನೂ ಅಗತ್ಯವಾಗಿ ಬೇಕಾದ Entomology , Pathology , Bio - Technology , Seed Technology, Agronomy 
ಹುದ್ದೆಗಳಿಲ್ಲದೆ ಬೋಧನೆ ಕಾರ್ಯಕ್ಕೆ ತೊಂದರೆಯಾಗುತ್ತಿರುವುದರಿಂದ 2010 - 11ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಈ ಕೆಳಕಂಡ ವಿಷಯದ 11 ಬೋಧಕ 
ಹುದ್ದೆಗಳನ್ನು ಸೃಜಿಸಿ ಈಗಾಗಲೇ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಯ ಕಾಯ್ದಿರಿಸಿರುವ ಪಟ್ಟಿಯಲ್ಲಿ ಇರುವ ಅರ್ಹ ಅಭ್ಯರ್ಥಿಗಳನ್ನು ಭರ್ತಿ 
ಮಾಡಲು ಅನುಮತಿ ನೀಡುವಂತೆ ಕುಲಪತಿಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರು ಕೋರಿರುತ್ತಾರೆ. 

1. Plant Bio - Technology 3 Posts 
2. Agri. Entomology . 2 Posts 
Plant Pathology 

2 Posts 
4. Agronomy 

2 Posts 
5 . Seed Technology . 2 Posts 


8 . 


ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ150 ತೋಇವಿ 2010 , ಬೆಂಗಳೂರು, ದಿನಾಂಕ 09 - 06 -2010 

ಪ್ರಸ್ತಾವನೆಯಲ್ಲಿ ತಿಳಿಸಿರುವ ವಿವರಣೆಗಳ ಹಿನ್ನಲೆಯಲ್ಲಿ ಬಾಗಲಕೋಟೆತೋಟಗಾರಿಕೆ ವಿಶ್ವವಿದ್ಯಾನಿಲಯ ಹಾಗೂ ಅದರ ಅಧೀನದಲ್ಲಿ 
ಬರುವ ತೋಟಗಾರಿಕೆ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಗಳ ಬೋಧನ ಕಾರ್ಯಕ್ಕೆ ಅನುಕೂಲವಾಗುವಂತೆ 2010 - 11ನೇ ಶೈಕ್ಷಣಿಕ ವರ್ಷದಲ್ಲಿ ಈ 
ಕೆಳಕಂಡ 11 ಬೋಧಕ ಹುದ್ದೆಗಳನ್ನು ಸೃಜಿಸಿ ಈಗಾಗಲೇ ನಡೆದ ಬೋಧಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯ ಕಾಯ್ದಿರಿಸಿದ ಪಟ್ಟಿಯಲ್ಲಿರುವ ಅರ್ಹ 
ಅಭ್ಯರ್ಥಿಗಳನ್ನು UGC/ICAR ಮಾರ್ಗಸೂಚಿಯನ್ವಯ ನಿಯಮಾನುಸಾರ ಭರ್ತಿ ಮಾಡಲು ಸರ್ಕಾರವು ಮಂಜೂರಾತಿ ನೀಡಿದೆ. 

1. Plant Bio - Technology 3 Posts 


- 


2 Posts 


2 . Agri. Entomology 
3 . Plant Pathology 


2 Posts 


4 . Agronomy 

2 Posts 
5. Seed Technology - 2 Posts 

ಮೇಲೆ ಸೃಜಿಸಲಾದ 11 ಹುದ್ದೆಗಳನ್ನು ಈಗಾಗಲೇ ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ341 ತೋಸೇಪ 2008 ದಿ. 09 - 07 - 2009 
ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 231 ತೋಇವಿ 2009 ದಿ. 19 - 08 - 2009 ರಲ್ಲಿ ಸೃಜಿಸಿರುವ ಬೋಧಕ ಹುದ್ದೆಗಳ ವೃಂದಬಲಕ್ಕೆ 
ಸೇರಿಸಿಕೊಳ್ಳಲು ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಬೋಧಕ ವೃಂದದ ಒಟ್ಟು ವೃಂದಬಲಕ್ಕೆ ಸೇರಿಸಿ ಸರಿದೂಗಿಸಿಕೊಳ್ಳುವ ಷರತ್ತಿಗೊಳಪಟ್ಟಿರುತ್ತದೆ , 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 161 Exp .4 / 2010 ದಿನಾಂಕ : 02 - 06 - 2010 ಅನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ರಾಜು 


ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 


ಪಿಆರ್ - 1509 


೨೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೧ , ೨೦೧೦ 


ಭಾಗ - ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಶೈಲಾ ಯು , ಅಂಗಡಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆಎಂಎಫ್‌ಸಿ 2ನೇ ನ್ಯಾಯಾಲಯ ಗದಗ ಇವರಿಗೆ 

ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ: 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂ . ಲಾ 97 ಪಿಪಿಇ 97, ದಿನಾಂಕ: 29 - 01- 1998. 

2 ) ಸರ್ಕಾರದ ಆದೇಶ ಸಂ . ಲಾ 154 ಪಿಪಿಇ 2001, ದಿನಾಂಕ: 18 - 05 - 2001. 
3 ) ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂ . ಡಿಪಿಎನ್ / ಸಿಶಾ.1 198 ( 20 ) / 

2007 - 08, ದಿನಾಂಕ : 18 - 02 - 2009 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯ ಕ್ರ . ಸಂ . : 20 ರನ್ವಯ ಶ್ರೀಮತಿ ಶೈಲಾ ಯು . ಅಂಗಡಿರವರು ಸಹಾಯಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾ ಮೂಲಕ ಆಯ್ಕೆಯಾಗಿ, ದಿನಾಂಕ : 09 - 02 - 1998ರ ಹೊರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಶ್ರೀ ಶೈಲಾ ಯು . ಅಂಗಡಿರವರು ದಿನಾಂಕ: 04 - 05 - 2000 ರಂದು 
ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಿರುತ್ತದೆ, 

ಮೇಲೆ (3) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 18 - 02 - 2009ರ ಪತ್ರದಲ್ಲಿ, 
ಶ್ರೀಮತಿ ಶೈಲಾ ಯು . ಅಂಗಡಿಯವರು ಮೇಲೆ (1) ರಲ್ಲಿ ಓದಲಾದ ಸಕಾರದ ಅಧಿಸೂಚನೆಯನ್ವಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಯಾಗಿರುತ್ತಾರೆ. ದಿನಾಂಕ : 09 - 02 - 1998 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು, ದಿನಾಂಕ : 08 - 02 - 2008 
ರವರೆಗೆ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ 10 ವರ್ಷಗಳ ನಿರಂತರ ಸೇವೆಯನ್ನು ಪೂರೈಸಿರುತ್ತಾರೆ. ಸದರಿ ಅವಧಿಯಲ್ಲಿ ಯಾವುದೇ 
ಅಸಾಧಾರಣ ರಜೆ ಅಥವಾ ವೇತನ ರಹಿತ ರಜೆಯನ್ನು ಪಡೆದಿರುವುದಿಲ್ಲ, ಈ ಹಿಂದೆ ಬಡ್ತಿಯನ್ನು ನೀಡಿರುವುದಿಲ್ಲ ಅಥವಾ ಸದರಿ ಅಧಿಕಾರಿಯು 
ಬಡ್ಡಿಯನ್ನು ನಿರಾಕರಿಸಿರುವುದಿಲ್ಲ ಹಾಗೂ ಸದರಿ ಅಧಿಕಾರಿಯ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಬಾಕಿ ಇರುವುದಿಲ್ಲ ಅಥವಾ ಹೂಡುವ 
ಸಂಭವಿರುವುದಿಲ್ಲ . ದಿನಾಂಕ : 09 - 02 - 2008ಕ್ಕೆ ನಿಟಕಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ ಪ್ರತಿಕೂಲ 
ಷರಾ ಇರುವುದಿಲ್ಲ. ಹೀಗಾಗಿ ಸದರಿಯವರು ಆಯ್ಕೆ ಕಾಲಿಕ ವೇತನ ಶ್ರೇಣಿಯ ಮಂಜೂರಾತಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂ : ಎಫ್ಡಿ 1 
ಎಸ್ ಆರ್‌ಪಿ 85 , ದಿನಾಂಕ : 22 - 01 - 85ರಲ್ಲಿ ವಿಧಿಸಿರುವ ನಿಬಂಧನೆಗಳನ್ನು ಪೂರೈಸಿದಂತಾಗಿದ್ದು, ಆಯ್ಕೆ ಕಾಲಿಕ ವೇತನ ಶ್ರೇಣಿಯ ಮಂಜೂರಾತಿ 
ಸೌಲಭ್ಯಕ್ಕೆ ಅರ್ಹರಿರುತ್ತಾರೆ, ಆದ್ದರಿಂದ, ಶ್ರೀಮತಿ ಶೈಲಾ ಯು . ಅಂಗಡಿರವರಿಗೆ ದಿನಾಂಕ 09 - 02 -2008 ರಿಂದ ಜಾರಿಗೆ ಬರುವಂತೆ ಆಯ್ಕೆ ಕಾಲಿಕ 
ವೇತನ ಶ್ರೇಣಿಯ ಮಂಜೂರುಮಾಡಿ, ಕಾಲಕಾಲಕ್ಕೆ ವೇತನವನ್ನು ನಿಗಧಿಪಡಿಸುವಂತೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 137 ಪಿಪಿಇ 2009 , ಬೆಂಗಳೂರು, ದಿನಾಂಕ 9ನೇ ಜೂನ್ 2010 
ಪ್ರಸ್ತಾವನೆಯಲ್ಲಿ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಶೈಲಾ ಯು . ಅಂಗಡಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆಎಂಎಫ್‌ಸಿ 2ನೇ 
ನ್ಯಾಯಾಲಯ , ಗದಗ ಇವರಿಗೆ ಕರ್ನಾಟಕ ನಾಗರೀಕ ಸೇವೆಗಳು (ಕಾಲಬದ್ದ ಮುಂಬಡ್ತಿ) ನಿಯಮಗಳು 1983 ರನ್ವಯ ದಿನಾಂಕ: 09 - 02 - 2008 
ರಿಂದ ಜಾರಿಗೆ ಬರುವಂತೆ ರೂ 11400 - 300 -12300 -350 - 14400 - 400 -16800 - 450 -19500 - 525 - 21600 ರಿಂದ ಆಯ್ಕೆ ಕಾಲಿಕ ವೇತನ 
ಶ್ರೇಣಿಯಿಂದ ರೂ . 12000 - 300 - 12300 - 350 - 14400 - 400 - 16800 - 450 - 19500 - 525 - 22650 ರ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

(ಕೆ. ಸಿ. ಸಿದಪ್ಪ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿಆರ್ - 1510 

ಒಳಾಡಳಿತ ಇಲಾಖೆ 
( ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಸೇರ್ಪಡೆ 


ಸಂಖ್ಯೆ: ಸಿಆಸುಇ 07 ಹೆಚ್‌ಹೆಚ್ಎಲ್ 2009 ( ಭಾಗ) ಬೆಂಗಳೂರು, ದಿನಾಂಕ: 13 - 10 - 2010 
2010ನೇ ಸಾಲಿನಲ್ಲಿ ದಿನಾಂಕ: 22 -10 - 2010 ರ ಶುಕ್ರವಾರ ಶೀಗೆ ಹುಣ್ಣಿಮೆಯಂದು ಆಚರಿಸುವ ಮಹರ್ಷಿ ವಾಲ್ಮೀಕಿ ಜಯಂತಿ 
ಆಚರಣೆಗಾಗಿ ರಾಜ್ಯದಾದ್ಯಂತ ಸಾರ್ವಜನಿಕ ರಜೆಯನ್ನು ಸರ್ಕಾರವು ಘೋಷಿಸಿದೆ. ಈ ರಜೆಯನ್ನು ಸರ್ಕಾರದ ಅಧಿಸೂಚನೆ - 1 ರ ಸಂಖ್ಯೆ : 
ಸಿಆಸುಇ 07 ಹೆಚ್ಹೆಚ್ಎಲ್ 2009, ದಿನಾಂಕ: 07 -12 - 2009 ರಲ್ಲಿಯ ಕ್ರಮ ಸಂಖ್ಯೆ: 12 ರ ನಂತರ ಈ ಕೆಳಕಂಡ ಕ್ರಮ ಸಂಖ್ಯೆಯಂತೆ 
ಹೆಚ್ಚುವರಿಯಾಗಿ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ದಿನಾಂಕ: ವಾರಗಳು 

ಸಾರ್ವತ್ರಿಕ ರಜಾದಿನ 
ಸಂಖ್ಯೆ 
12 - ಎ 22 - 10 -2010 

ಶುಕ್ರವಾರ 

ಮಹರ್ಷಿ ವಾಲ್ಮೀಕಿ ಜಯಂತಿ 


ಕ್ರಮ 


ಪ್ರತಿ ವರ್ಷವೂ ಶೀಗೆ ಹುಣ್ಣಿಮೆಯಂದು ಆಚರಿಸುವ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಾರ್ವಜನಿಕ ರಜೆಯೆಂದು ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ. ರಾಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ) 


ಪಿಆರ್‌ - 2576 


